CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೧, ೨೦೦೩ (ಮಾರ್ಗಶಿರ ೨೦, ಶಕ ವರ್ಷ ೧೯೨೪) 








ಸಂಚಿಕೆ ೪೯ 


ಭಾಗ - ಇ 
ಸರ್ಕಾರದ ಮತ್ತು ಖಾಸೆಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳೆ ಜಾಹೀರಾತುಗಳು. 


ಕಮಾಂಡೆಂಟ್‌ರವರ ಕಛೇರಿ, 4ನೇ ಪಡೆ ಕೆ.ಎಸ್‌.ಆರ್‌.ಪಿ. ಕೋರಮಂಗಲ, ಬೆಂಗಳೂರು 
ಟೆಂಡರ್‌-ಕಮ್‌ ಹರಾಜು ಪ್ರಕಟಣೆ 
ನಂ.ವಾಸಾವಿ:4ನೇಪಡೆ/ಹರಾಜು/4/2003-04, ದಿನಾಂಕ:21ನೇ ನವೆಂಬರ್‌ 2003 
ವಿಷಯ: ನಿರುಪಯುಕ್ತ ಆರಕ್ಷಕ ವಾಹನಗಳನ್ನು ದಿನಾಂಕ: 23.12.2003ರಂದು ಟೆಂಡರ್‌ ಕಮ್‌ ಬಹಿರಂಗ ಹರಾಜು ಮೂಲಕ 
ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ: ಮಾನ್ಯ ಡಿ.ಜಿ. ಮತ್ತು ಐ.ಜಿ.ಪಿ. ಕರ್ನಾಟಕ ರಾಜ್ಯ, ಬೆಂಗಳೂರು ಅವರ ಆದೇಶ ಸಂಖ್ಯೆ: ವಾ.ಸಾ.(1) 8/2003-04, 
ದಿನಾಂಕ:27.06.2003 ಹಾಗೂ 16.09.2003 ಹಾಗೂ ಸಂ. ಎಡಿಜಿ/ಟಿಟಿಎಂ/18/94 ದಿನಾಂಕ:18.04.1994. 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಕೆ.ಎಸ್‌.ಆರ್‌.ಪಿ. 4ನೇ ಪಡೆ, (ಕೋರಮಂಗಲ) ಬೆಂಗಳೂರು 
ಈ ಕಛೇರಿಯ ಕೆಳಕಂಡ ನಿರುಪಯುಕ್ತ ಆರಕ್ಷಕ ವಾಹನಗಳನ್ನು ದಿನಾಂಕ: 23.12.2003ರಂದು ಬೆಳಿಗ್ಗೆ 11.00 ಘಂಟೆಗೆ 4ನೇ ಪಡೆ, 
ಕೆ.ಎಸ್‌.ಆರ್‌.ಪಿ. ಕೋರಮಂಗಲ, ಬೆಂಗಳೂರು ಈ ಘಟಕದ ವಾಹನ ಸಾರಿಗೆ ವಿಭಾಗದ ಆವರಣದಲ್ಲಿ ಟೆಂಡರ್‌-ಕಮ್‌-ಬಹಿರಂಗ 
ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು. 
ಹರಾಜು ಮಾಡಲು ಉದ್ದೇಶಿಸಿರುವ ನಿರುಪಯುಕ್ತ ವಾಹನಗಳ ವಿವರಗಳು: 






































ಕ್ರ. ವಾಹನಗಳ ಉತ್ಪಾದಕರು ಉತ್ಪಾದಕ ವರ್ಷ ವಾಹನದ ವಿಧ ಇಂಧನ ಬಳಕೆ 
ಸಂ ನೋಂದಣಿ 
ಸಂಖ್ಯೆ 
1. | ಸಿಎಜಿ 320 ಮಹೇಂದ್ರ 1982 ಜೀಪ್‌ ಡೀಸಲ್‌ 
2. |ಸಿಕೆಜಿ 358 ಮಹೇಂದ್ರ 1986 ಜೀಪ್‌ ಡೀಸಲ್‌ 
3. | ಎಂಇಎ 3558 | ಅಂಬಾಸಿಡರ್‌ 1975 ಕಾರ್‌ ಪೆಟ್ರೋಲ್‌ 
4. | ಸಿಎಜಿ 612 ಅಂಬಾಸಿಡರ್‌ 1983 ಕಾರ್‌ ಪೆಟ್ರೋಲ್‌ 
5. | ಸಿಎಜಿ 687 ಮಹೇಂದ್ರ 1983 ಜೀಪ್‌ ಡೀಸಲ್‌ 





ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು 


1. ಮೊಹರು ಮಾಡಿದ ಟೆಂಡರ್‌ (ಸೀಲ್ಡ್‌ ಕವರ್‌) ಲಕೋಟೆಯನ್ನು ಕಮಾಂಡೆಂಟ್‌, 4ನೇ ಪಡೆ, ಕೆ.ಎಸ್‌.ಆರ್‌.ಪಿ. 
ಕೋರಮಂಗಲ, ಬೆಂಗಳೂರು ಇವರ ವಿಳಾಸಕ್ಕೆ “ಅನುಪಯುಕ್ತ ವಾಹನಗಳ ಖರೀದಿಗಾಗಿ ಟೆಂಡರ್‌” ಎಂದು ಬರೆದು 


ಕಳುಹಿಸಬೇಕು. 


ಅತೀ ಹೆಚ್ಚಿನ ಬೆಲೆಯನ್ನು ಅಂಕಿ ಮತ್ತು ಅಕ್ಷರಗಳಲ್ಲಿ ಬರೆದಿರತಕ್ಕದ್ದು. 
ಟೆಂಡರ್‌ ಫಾರಂಗಳನ್ನು ವರ್ಗಾವಣೆ ಮಾಡಲಾಗುವುದಿಲ್ಲ. 


(೧೪೩೩ ) 





೧೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





4. ಬಿಡ್‌ದಾರರು: ಟೆಂಡರ್‌ದಾರರು ರೂ. 1000.00 (ಒಂದು ಸಾವಿರ ಮಾತ್ರ) ಗಳನ್ನು ಹರಾಜು ಪ್ರಾರಂಭಿಸುವುದಕ್ಕಿಂತ ಮೊದಲು 
ಕಮಾಂಡೆಂಟ್‌, 4ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಕೋರಮಂಗಲ, ಬೆಂಗಳೂರು ರವರ ಹೆಸರಿನಲ್ಲಿ ಠೇವಣಿಯಾಗಿ ಇಡತಕ್ಕದ್ದು. 

5... ಹರಾಜು ಮಾಡುವ ಅಧಿಕಾರಿಯವರು ಯಾವುದೇ ಕಾರಣವಿಲ್ಲದೆ ಬಿಡ್‌ನ್ನು ಮುನ್ಸೂಚನೆ ಇಲ್ಲದೆ ಹಸ್ತಾಂತರ ಮಾಡಲು 
ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು ಪಡೆದಿರುತ್ತಾರೆ. 

6. ಪೂರ್ಣಗೊಳಿಸಿದ ಟೆಂಡರ್‌ ಫಾರಂಗಳನ್ನು ದಿನಾಂಕ: 22.12.2003ರ ಅಪರಾಹ್ನ 17.00 ಘಂಟೆಯವರೆಗೆ ಸ್ವೀಕರಿಸಲಾಗುವುದು. 
ನಂತರ ಬಂದ ಟೆಂಡರ್‌ ಫಾರಂ ಗಳನ್ನು ಪರಿಗಣಿಸಲಾಗುವುದಿಲ್ಲ. 

7. ಕಮಾಂಡೆಂಟ್‌ ಮತ್ತು ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಬಹಿರಂಗ ಹರಾಜನ್ನು ನಡೆಸುವರು ಠೇವಣಿಯನ್ನು ತುಂಬಿದ 
ಟೆಂಡರ್‌ದಾರರು: ಸವಾಲುದಾರರು ಮಾತ್ರ ಹರಾಜಿನಲ್ಲಿ ಭಾಗವಹಿಸಲು ಅರ್ಹರಿರುತ್ತಾರೆ. 

8. ಬಹಿರಂಗ ಹರಾಜಿನಲ್ಲಿ ಅತೀ ಹೆಚ್ಚಿನ ಬೆಲೆ (ದರವನ್ನು ದಾಖಲುಗೊಳಿಸಿದ ನಂತರ ಸ್ವೀಕೃತವಾದ ಟೆಂಡರ್‌ಗಳನ್ನು 
ಕಮಾಂಡೆಂಟ್‌ರವರು ಸಾರ್ವಜನಿಕರ ಸಮಕ್ಷಮದಲ್ಲಿ ತೆರೆದು ಬಹಿರಂಗ ಪಡಿಸುವರು. ಈ ಎರಡರಲ್ಲಿ ಅತೀ ಹೆಚ್ಚಿನ ದರವನ್ನು 
ಯಾರು ನಮೂದಿಸಿರುವರೊ ಅವರನ್ನು ಯಶಸ್ವಿ ಟೆಂಡರ್‌: ಸವಾಲುದಾರರೆಂದು ಪರಿಗಣಿಸಲಾಗುವುದು. 

9. ಯಶಸ್ವಿಯಾದ ಟೆಂಡರ್‌ದಾರರು: ಸವಾಲುದಾರರು ವಾಹನದ ಒಟ್ಟು ಬೆಲೆಯ ಶೇಕಡ 25ರಷ್ಟು ಹಣವನ್ನು (ಠೇವಣಿ 
ಹೊರತುಪಡಿಸಿ) ಸ್ಥಳದಲ್ಲಿಯೇ ತುಂಬಬೇಕು. ಉಳಿದ ಹಣವನ್ನು ಮಾನ್ಯ ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌ ಕರ್ನಾಟಕ ರಾಜ್ಯ ಬೆಂಗಳೂರು ರವರು ಸದರಿ ದರವನ್ನು ಒಪ್ಪಿದನಂತರವೇ ಸಂಪೂರ್ಣ ಹಣವನ್ನು (ತೆರಿಗೆ 
ಸೇರಿ) ಪಾವತಿ ಮಾಡಿ ಹರಾಜಿನಲ್ಲಿ ಪಡೆಯಲಾದ ವಾಹನಗಳನ್ನು 8 ದಿನಗಳೊಳಗಾಗಿ ತಮ್ಮ ಸ್ವಂತ ಖರ್ಚಿನಿಂದ ತೆಗೆದುಕೊಂಡು 
ಹೋಗುವುದು. ತಪ್ಪಿದಲ್ಲಿ ಅವರು ತುಂಬಿರುವ ಶೇಕಡ 25ರಷ್ಟು ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಲಾಗುವುದು. 
ಹಾಗೂ ಮತ್ತೊಮ್ಮೆ ಹೊಸದಾಗಿ ಅಧಿಸೂಚನೆಯನ್ನು ಹೊರಡಿಸಿ ಸದರಿ ವಾಹನಗಳನ್ನು ಮರು ಹರಾಜು ಮಾಡಲಾಗುವುದು. 

10. ಎಲ್ಲಾ ಹಣವನ್ನು ಕಮಾಂಡೆಂಟ್‌ರವರ ಕಛೇರಿಗೆ ನಗದು ರೂಪದಲ್ಲಿ ತುಂಬಬೇಕು. ಚೆಕ್ಕುಗಳ ಮೂಲಕ ತುಂಬಿದ ಹಣವನ್ನು 
ಸ್ವೀಕರಿಸಲಾಗುವುದಿಲ್ಲ. 

11. ಹರಾಜು ಮುಗಿದ ನಂತರ ಯಶಸ್ವಿಯಾಗದ ಟೆಂಡರ್‌:ಸವಾಲುದಾರರ ಠೇವಣಿ ಹಣವನ್ನು ಕೂಡಲೇ ಹಿಂತಿರುಗಿಸಲಾಗುವುದು. 

12. ಸರ್ಕಾರದ ವಾಹನಗಳ ಹರಾಜಿನಲ್ಲಿ ಭಾಗವಹಿಸುವ ಟೆಂಡರ್‌:ಸವಾಲುದಾರರು ಸರ್ಕಾರಿ ನಿಯಮವನ್ನು ಪಾಲಿಸಲೇಬೇಕು. 

13. ಮೋಟಾರು ವಾಹನಗಳ ತೆರಿಗೆಯನ್ನು ಚಾಲ್ತಿಯಲ್ಲಿರುವ ದರ:ನಿಯಮಗಳ ಮೇಲೆ ವಸೂಲು ಮಾಡಲಾಗುವುದು. 

14. ತಪ್ಪು ಗ್ರಹಿಕೆಯಿಂದ ಇಲಾಖೆಗೆ ನಷ್ಟವಾಗುವಂತಹ ಸಂದರ್ಭ ಉದ್ಭವಿಸಿದಲ್ಲಿ ಅಂತಹ ಟೆಂಡರ್‌: ಸವಾಲುದಾರರು 
ಮುಂಗಡವಾಗಿ ಕಟ್ಟಲ್ಪಟ್ಟ ಠೇವಣಿ ಹಣದಲ್ಲಿ ವಸೂಲಿ ಮಾಡುವ ಅಧಿಕಾರವು ಕಮಾಂಡೆಂಟ್‌ರವರ ತೀರ್ಮಾನಕ್ಕೆ 
ಒಳಪಟ್ಟಿರುತ್ತದೆ. ತಪ್ಪಿದಲ್ಲಿ ಸಂಬಂಧಪಟ್ಟವರ ವಿರುದ್ದ ಕಾನೂನು ಬದ್ಧವಾಗಿ ಕ್ರಮ ತೆಗೆದುಕೊಳ್ಳಲಾಗುವುದು. 

15. ಹರಾಜಿನಲ್ಲಿ ಯಾವುದೇ ಟೆಂಡರ್‌ ಸವಾಲನ್ನು ಯಾವುದೇ ಕಾರಣಕ್ಕಾಗಿ ರದ್ದುಗೊಳಿಸುವ ಅಥವಾ ತಿರಸ್ಕರಿಸುವ ಅಧಿಕಾರವನ್ನು 
ಕಮಾಂಡೆಂಟ್‌ರವರು ಹೊಂದಿರುತ್ತಾರೆ. 

16. ವಾಹನಗಳನ್ನು ಹೇಗಿದೆಯೋ ಹಾಗೆ ಈಗ ಇರುವ ಸ್ಥಳದಲ್ಲಿಯೇ ಹರಾಜು ಮಾಡಲಾಗುವುದು. ಯಾವುದೇ ಕಾರಣಕ್ಕೂ 
ಸ್ಕ್ಯ್ವಾಪ್‌ (ಬಿಡಿಭಾಗ) ವೆಂದು ಪರಿಗಣಿಸಲಾಗುವುದಿಲ್ಲ. 

17. ಮೇಲೆ ತಿಳಿಸಿರುವ ಹರಾಜಿನ ದಿಸೆಯಿಂದ ಯಾವುದೇ ತರಹದ ವಾದ ವಿವಾದಗಳು ಉದ್ಭವಿಸಿದಲ್ಲಿ ಅಪರ ಪೊಲೀಸ್‌ ಮಹಾ 
ನಿರ್ದೇಶಕರು ಕೆ.ಎಸ್‌.ಆರ್‌.ಪಿ. ಬೆಂಗಳೂರು ರವರು ನೀಡುವ ನಿರ್ಣಯವೇ ಅಂತಿಮವಾಗಿರುತ್ತದೆ. 

18. ಇಚ್ಛೆಯುಳ್ಳ ಟೆಂಡರ್‌:ಸವಾಲುದಾರರು ಹರಾಜು ಮಾಡಲಿರುವ ನಿರುಪಯುಕ್ತ ವಾಹನಗಳನ್ನು ಯಥಾಸ್ಥಿತಿಯಲ್ಲಿ 
ಕಮಾಂಡೆಂಟ್‌ರವರ ಕಛೇರಿ, 4ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಬೆಂಗಳೂರು ಈ ಘಟಕದ ವಾಹನ ಸಾರಿಗೆ ವಿಭಾಗದ 
ಆವರಣದಲ್ಲಿ ಕಛೇರಿಯ ವೇಳೆಯಲ್ಲಿ ನೋಡಬಹುದು. 

ಕಮಾಂಡೆಂಟ್‌, 
ಪಿ.ಆರ್‌. 766 4ನೇ ಪಡೆ, ಕೆ.ಎಸ್‌.ಆರ್‌.ಪಿ, 
ಬೆಂಗಳೂರು. 
ತೋಟಗಾರಿಕೆ ಸಚಿವಾಲಯ 
ವಿಶೇಷ ಅಧಿಕಾರಿಗಳ ಕಛೇರಿ, ತೋಟಗಾರಿಕೆ ಇಲಾಖೆ, ನಂದಿಗಿರಿಧಾಮ, ಚಿಕ್ಕಬಳ್ಳಾಪುರ ತಾಲ್ಲೂಕು, 
ಟೆಂಡರ್‌ ಆಹ್ವಾನ ಪ್ರಕಟಣೆ 
ಸಂ:ತೋಣಇ/ವಿಅ/ನಂದಿಗಿರಿ/ವಿನಿ1/51/03-04, ದಿನಾಂಕ: 15ನೇ ನವೆಂಬರ್‌ 2003 
ಈ ಮೂಲಕ ಸಾರ್ವತ್ರಿಕರ ಮತ್ತು ಕೇಟರಿಂಗ್‌ ವ್ಯವಸ್ಥೆ ನಿರ್ವಹಣಾದಾರರ ಗಮನಕ್ಕೆ ತರಬಯಸುವುದೇನೆಂದರೆ, ಕೋಲಾರ 
ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲ್ಲೂಕು ನಂದಿಗಿರಿಧಾಮದಲ್ಲಿ ತೋಟಗಾರಿಕೆ ಇಲಾಖಾ ವಶದಲ್ಲಿರುವ ಈ ಕೆಳಕಂಡಂತಹ ಅತಿಥಿಗೃಹಗಳ 
ಕೊಠಡಿಗಳಲ್ಲಿ ಸ್ವಚ್ಚತಾ ಕಾರ್ಯವನ್ನು ನಿರ್ವಹಿಸುವುದು ಮತ್ತು ಈ ಅತಿಥಿ ಗೃಹಗಳಲ್ಲಿ ತಂಗುವ ಯಾತ್ರಾರ್ಥಿ ಅಥವಾ ಅತಿಥಿಗಳಿಗೆ 
ಅನುಬಂಧ-ಅ ದಲ್ಲಿ ನಿಗದಿಪಡಿಸಿರುವಂತ ದರಗಳಲ್ಲಿ ಊಟೋಪಚಾರ ಒದಗಿಸಲು ಪರಿಣಿತರಿಂದ ಮತ್ತು ಆಹ್ವಾನಿತರಿಂದ ದಿನಾಂಕ: 
01.01.2004 ರಿಂದ 31.12.2006 ರವರೆಗೆ ಮೂರು ವರ್ಷಗಳ ಅವಧಿಗೆ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರ್‌ 
ಸಲ್ಲಿಸಬಯಸುವರು ಈ ಕೆಳಕಂಡ ಷರತ್ತುಗಳಿಗನುಗುಣವಾಗಿ ರೂ. 500-00ನ್ನು ಟೆಂಡರ್‌ ಫಾರಂ ಶುಲ್ಕವಾಗಿ ಈ ಕಛೇರಿಗೆ ದಿನಾಂಕ: 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೩೫ 





01.12.2003 ರಿಂದ 28.12.2003 ರೊಳಗೆ ಕಛೇರಿ ವೇಳೆಯಲ್ಲಿ ಸಂದಾಯಿಸಿ ಟೆಂಡರ್‌ ಫಾರಂ ಪಡೆಯಬಹುದಾಗಿದೆ. ತಮ್ಮ ಕನಿಷ್ಠ ದರ 
ಸೂಚಿಸಿದ ಟೆಂಡರ್‌ನ್ನು ಸೀಲ್ಡ್‌ ಕವರ್‌ನಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ಅಡಕವಿಟ್ಟು, ಸೀಲ್‌ ಮಾಡಿ ಕವರಿನ ಮೇಲೆ “ನಂದಿ ಗಿರಿಧಾಮದ 
ವಸತಿ ಗೃಹಗಳ ನಿರ್ವಹಣಾ ಟೆಂಡರ್‌ ದಿನಾಂಕ: 01.01.2004 ರಿಂದ 31.12.2006 ಅವಧಿಗೆ'' ಎಂದು ಸ್ಪಷ್ಟವಾಗಿ ಬರೆದು ಈ ಕಛೇರಿಗೆ 
ದಿನಾಂಕ: 29.12.2003 ರಂದು ಸಂಜೆ 4.00 ಗಂಟೆಯೊಳಗೆ ಸಲ್ಲಿಸಬೇಕು ಅದೇ ದಿನ ಸಂಜೆ 5.00 ಗಂಟೆಗೆ ಲಭ್ಯ ಟೆಂಡರ್‌ದಾರರ 
ಸಮ್ಮುಖದಲ್ಲಿ ಟೆಂಡರ್‌ಗಳು ತೆರೆಯಲಾಗುವುದು. 


10. 


11. 


12. 


ನಿಬಂಧನೆಗಳು 


ಕಛೇರಿ ಟೆಂಡರ್‌ ಫಾರಂನಲ್ಲಿ ಮಾತ್ರ ಟೆಂಡರ್‌ ಸಲ್ಲಿಸಬೇಕಿದ್ದು, ಟೆಂಡರ್‌ ಫಾರಂನೊಂದಿಗೆ ಈ ಕಛೇರಿಯಿಂದ ಟೆಂಡರ್‌ 
ಫಾರಂ ಶುಲ್ಕ ಸ್ವೀಕರಿಸಿದ ಜಿ.ಆರ್‌.ನ್ನು ಲಗತ್ತಿಸಿರಬೇಕು. ಅಧಿಕೃತ ಟೆಂಡರ್‌ ಫಾರಂ ಬಿಟ್ಟು ಅನ್ಯಥಾ ಬರುವ ಯಾವುದೇ ದರ 
ಪಟ್ಟಿ ಪತ್ರಗಳನ್ನು ಟೆಂಡರ್‌ಗಳೆಂದು ಸ್ವೀಕರಿಸುವುದಿಲ್ಲ ಅಥವಾ ಅಂಗೀಕರಿಸುವುದಿಲ್ಲ. 

ಟೆಂಡರ್‌ನೊಂದಿಗೆ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಿಂದ “ವಿಶೇಷಾಧಿಕಾರಿಗಳು, ತೋಟಗಾರಿಕೆ ಇಲಾಖೆ, 
ನಂದಿಗಿರಿಧಾಮ'' ಇವರಿಗೆ ಸಂದಾಯವಾಗುವಂತೆ ಪಡೆದ ರೂ. 5,000-00 (ಐದು ಸಾವಿರ ಮೊತ್ತದ) ಡಿ.ಡಿ.ಯನ್ನು 
ಲಗತ್ತಿಸಿರಬೇಕು. ಮೇಲ್ಕಾಣಿಸಿದ ರೀತಿಯಲ್ಲಿ ಡಿ.ಡಿ. ಲಗತ್ತಿಸಿಲ್ಲದ ಟೆಂಡರ್‌ಗಳು ತಿರಸ್ಕರಿಸಲಾಗುವುದು ಅಂಗೀಕೃತವಾಗಿರುವ 
ಸಂಸ್ಥೆಯ ಡಿ.ಡಿ. ಹೊರತು ಪಡಿಸಿ ಬೇರೆಲ್ಲಾ ಸಂಸ್ಥೆಗಳ ಡಿ.ಡಿ.ಗಳು ಸ್ಥಳದಲ್ಲಿಯೇ ಹಿಂದಿರುಗಿಸಲಾಗುವುದು. ಅಂಗೀಕೃತ 
ಸಂಸ್ಥೆಯ ಡಿ.ಡಿ. ಬ್ಯಾಂಕ್‌ ಗ್ಯಾರಂಟಿ ನೀಡಿದ ಕೂಡಲೇ ವಾಪಸ್ಸು ಕೊಡಲಾಗುವುದು. 

ಈ ಕಾರ್ಯನಿರ್ವಹಣೆಗೆ ಟೆಂಡರ್‌ ಸಲ್ಲಿಸಬಯಸುವವರು ಹಿಂದೆ ಅಥವಾ ಪ್ರಸ್ತುತ ಕೇಂದ್ರ / ರಾಜ್ಯ ಸರ್ಕಾರಗಳ ಅಥವಾ 
ಅಧಿಕೃತ ಸರ್ಕಾರಿ ಸಂಸ್ಥೆಗಳ ಅಧೀನದಲ್ಲಿನ ಅತಿಥಿಗೃಹಗಳಲ್ಲಿನ ಕನಿಷ್ಟ 25 ಕೊಠಡಿಗಳ ಸ್ವಚ್ಚತಾ ಕಾರ್ಯನಿರ್ವಹಿಸಿದ ಮೂರು 
ವರ್ಷದ ಸೇವಾ ಅನುಭವ ಪ್ರಮಾಣ ಪತ್ರ ಟೆಂಡರ್‌ನೊಂದಿಗೆ ಲಗತ್ತಿಸಬೇಕು. ಈ ಪ್ರಮಾಣ ಪತ್ರ ಲಗತ್ತಿಸಿಲ್ಲದ ಟೆಂಡರ್‌ 
ತಿರಸ್ಕರಿಸಲಾಗುವುದು. 

2002-03 ಸಾಲಿನ ಆದಾಯ ತೆರಿಗೆ ಇಲಾಖೆಯಿಂದ ಪಡೆದಂತಹ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ ಮತ್ತು ಈ ಕಾರ್ಯನಿರ್ವಹಣಾ 
ಸಂಬಂಧವಾಗಿ ಸಿಬ್ಬಂದಿ / ನೌಕರರ / ಕಾರ್ಮಿಕರನ್ನು ಈ ಕೆಲಸಗಳಿಗೆ ತೊಡಗಿಸುವ ಸಲುವಾಗಿ ಕಾರ್ಮಿಕ ಇಲಾಖೆಯಿಂದ 
ಪಡೆದಂತಹ ಪ್ರಮಾಣ ಪತ್ರಗಳು ಟೆಂಡರ್‌ನೊಂದಿಗೆ ಸಲ್ಲಿಸಬೇಕು. ಈ ಪ್ರಮಾಣ ಪತ್ರಗಳು ಟೆಂಡರ್‌ನೊಂದಿಗೆ 
ಲಗತ್ತಿಸಿಲ್ಲದಿದ್ದರೆ ತಿರಸ್ಕರಿಸಲಾಗುವುದು. 

ಈ ಕಛೇರಿಯ ಅಧೀನಕ್ಕೆ ಬರುವ ಅತಿಥಿ ಗೃಹಗಳಲ್ಲಿ ತಂಗುವ ಅತಿಥಿಗಳಿಗೆ ಮತ್ತು ಅಧಿಕೃತ ಸರ್ಕಾರಿ ಅಧಿಕಾರಿ / ಸರ್ಕಾರಿ 
ಅಧಿಕೃತ ಕಾರ್ಯಗಳ ಮೇಲೆ ಬರುವ ಅಧಿಕಾರಿ-ನೌಕರರು ಮತ್ತು ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಊಟ ಮತ್ತಿತರ ಸೇವಾ ಸೌಲಭ್ಯ 
ಒದಗಿಸಬೇಕು. ಇದನ್ನು ಬಿಟ್ಟು ಬೇರೆ ಯಾವುದೇ ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ಈ ಸೌಲಭ್ಯ ಒದಗಿಸಬಾರದು. 
ಸರ್ಕಾರಿ ಅಧಿಕೃತ ಕಾರ್ಯಗಳ ಮೇಲೆ ಬರುವ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಹಾಗೂ ಅಧಿಕೃತ ಸರ್ಕಾರಿ 
ಅತಿಥಿಗಳು ಅತಿಥಿ ಗೃಹಗಳಲ್ಲಿ ತಂಗಿದ್ದಾಗ ನಿಯಮಾನುಸಾರ ಕಛೇರಿಯಿಂದ ಸೂಚಿಸಲ್ಪಟ್ಟಾಗ ರಾಜ್ಯ ಅತಿಥೇಯ ಸಂಸ್ಥೆಯಿಂದ 
ನೀಡುವ ದರಗಳಲ್ಲಿ ಅವರಿಗೆ ಊಟೋಪಚಾರ ಸೌಲಭ್ಯ ನೀಡಬೇಕು. 

ಗುತ್ತಿಗೆದಾರರಿಗೆ ವಹಿಸುವ ಅಡುಗೆ ವ್ಯವಸ್ಥೆಗೆ ಸಂಬಂಧಿಸಿದ ಅಡುಗೆ ಕೋಣೆ ಮತ್ತು ಅತಿಥಿ ಗೃಹ ನಿರ್ವಹಣೆಗಾಗಿ ದಾಸ್ತಾನು 
ಕೋಣೆಯನ್ನು ನೀಡಲಾಗುವುದು. ಈ ಕೋಣೆಗಳ ವಿದ್ಯುತ್‌ ವೆಚ್ಚ ಮತ್ತು ನೀರಿನ ತೆರಿಗೆಯನ್ನು ಗುತ್ತಿಗೆದಾರರೇ ಭರಿಸಬೇಕು. 
ಅಲ್ಲದೆ ತೋಟಗಾರಿಕೆ ನಿರ್ದೇಶಕರು ಈ ಕೊಡಡಿಗಳಿಗೆ ವಿಧಿಸುವ ಬಾಡಿಗೆ ಸಂದಾಯಿಸಬೇಕು. 

ಅತಿಥಿ ಗೃಹಗಳಲ್ಲಿನ ಪೀಠೋಪಕರಣಗಳು, ಲೆನಿನ್‌ ವಸ್ತುಗಳು ಮತ್ತು ಕೊಠಡಿಯನ್ನು ಪ್ರತಿನಿತ್ಯ ಶುಚಿಗೊಳಿಸಬೇಕು. ಈ 
ಕಾರ್ಯಗಳಿಗೆ ಬೇಕಾಗುವ ಫಿನಾಯಿಲ್‌, ಬ್ಲೀಚಿಂಗ್‌ ಪೌಡರ್‌ ಇತ್ಯಾದಿಗಳನ್ನು ಗುತ್ತಿಗೆದಾರರೇ ಭರಿಸತಕ್ಕದ್ದು, ಮತ್ತು ಸ್ಯಾನಿಟರಿ 
ಹಾಗೂ ವಿದ್ಯುತ್‌ ಇತ್ಯಾದಿ ಸಣ್ಣಪುಟ್ಟ ದುರಸ್ತಿಗಳನ್ನು ಸಹ ಗುತ್ತಿಗೆದಾರರೇ ನಿರ್ವಹಿಸಬೇಕು ಮತ್ತು ನಿರ್ವಹಣಾ ಕಾರ್ಯವನ್ನು 
ಅಧಿಕಾರಿಗಳು ನೀಡುವ ಸಲಹೆ ಸೂಚನೆ ಪಡೆದು ನಿರ್ವಹಿಸಬೇಕು. 

ಕೊಠಡಿಗಳಲ್ಲಿನ ಪೀಠೋಪಕರಣಗಳ ಸುರಕ್ಷತೆ ಮತ್ತು ಸಂರಕ್ಷಣೆಯ ಸಲುವಾಗಿ ರೂ. 1.00 ಲಕ್ಷಗಳ ಬ್ಯಾಂಕ್‌ ಗ್ಯಾರಂಟಿಯನ್ನು 
ರಾಷ್ಟ್ರೀಕೃತ ಬ್ಯಾಂಕೊಂದರಿಂದ ಒದಗಿಸಬೇಕು. ಈ ಬ್ಯಾಂಕ್‌ ಗ್ಯಾರಂಟಿಯನ್ನು ಗುತ್ತಿಗೆ ಕೆಲಸಗಳು ವಹಿಸಿಕೊಳ್ಳುವ ಮೊದಲು 
ಹಾಜರುಪಡಿಸತಕ್ಕದ್ದು. ಗುತ್ತಿಗೆ ಕೆಲಸಗಳಿಗೆ ವಹಿಸಿಕೊಟ್ಟಿರುವ ಸಾಮಗ್ರಿಗಳನ್ನು ಸುರಕ್ಷಿತವಾಗಿ ಇಲಾಖೆಗೆ ವಹಿಸಿಕೊಟ್ಟ 
ನಂತರವಷ್ಟೇ ಬ್ಯಾಂಕ್‌ ಗ್ಯಾರಂಟಿ ಬಿಡುಗಡೆ ಮಾಡಲಾಗುವುದು. 

ಕೊಠಡಿಗಳಲ್ಲಿನ ಸ್ವಚ್ಛತಾ ಮತ್ತು ಸೇವಾ ಕಾರ್ಯಗಳು ಯಶಸ್ವಿಯಾಗಿ ಮತ್ತು ತೃಪ್ತಿದಾಯಕವಾಗಿ ನಿರ್ವಹಿಸಲಾಗಿದೆಯೆಂದು 
ಸಂಬಂಧಿಸಿದ ಅಧಿಕಾರಿಗಳು ದೃಢೀಕರಣ ನೀಡಿದ ನಂತರವಷ್ಟೇ ಆಯಾ ಮಾಹೆಯ ಹಣ ಪಾವತಿ ಕ್ರಮ 
ಜರುಗಿಸಲಾಗುವುದು. 

ಟೆಂಡರುಗಳನ್ನು ಒಪ್ಪುವ ಅಥವಾ ತಿರಸ್ಕರಿಸುವ ಹಕ್ಕು ತೋಟಗಾರಿಕೆ ನಿರ್ದೇಶಕರು, ಲಾಲ್‌ಬಾಗ್‌ ಬೆಂಗಳೂರು-4 ರವರಲ್ಲಿ 
ಕಾಯ್ದಿರಿಸಿದೆ. ಮತ್ತು ಗುತ್ತಿಗೆದಾರರ ಸಂಸ್ಥೆ ರಿಜಿಸ್ಟೇಷನ್‌ಗೆ ಸಂಬಂಧಿಸಿದ ದಾಖಲೆಗಳು ಟೆಂಡರ್‌ ಜೊತೆಗೆ ಲಗತ್ತಿಸಬೇಕು. 
ಸ್ವಚ್ಛತಾ ಮತ್ತು ಸೇವಾ ಕಾರ್ಯ ಒದಗಿಸಬೇಕಾದ ಅತಿಥಿಗೃಹಗಳ ವಿವರಗಳು: 

1) ನೆಹರು ನಿಲಯದ 14 ಕೊಠಡಿಗಳು ಮತ್ತು ಡೈನಿಂಗ್‌ ಹಾಲ್‌ 

॥) ಟೂರಿಸ್ಟ್‌ ಕಾಟೇಜ್‌ಗಳು-5 ಸಂಖ್ಯೆ 

ii) ಪಾಲರ್‌-1, ॥॥, ಅರ್ಕಾವತಿ ಮತ್ತು ಚನ್ನಗಿರಿ-॥ 

1) ನೆಹರು ನಿಲಯದ ಮೊದಲ ಅಂತಸ್ತಿನ ವಿವಿಐಪಿ ಕೊಠಡಿಗಳು-4 ಸಂಖ್ಯೆ ಮತ್ತು ಅದರ ಸಮುಚ್ಚಯ. 


೧೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





13. 


14. 


15. 


ಅನುಬಂಧ-“ಅ'” ರಲ್ಲಿ ಸೂಚಿಸಿದ ಊಟ ತಿಂಡಿಗಳು ಹೊರತುಪಡಿಸಿ ಮತ್ಕಾವುದಾದರೂ ಹೊಸ ಮಾದರಿಯ ತಿಂಡಿ 
ತಿನಿಸುಗಳು ತಯಾರು ಮಾಡಿ ಸರಬರಾಜು ಮಾಡುವಾಗ ಗುತ್ತಿಗೆದಾರರು, ಆ ತಿಂಡಿಗಳ ವಿವರಗಳನ್ನು ಈ ಕಛೇರಿಗೆ ಸಲ್ಲಿಸಿ 
ನಿರ್ದೇಶನಾಲಯದಿಂದ ಅನುಮೋದನೆ ಪಡೆಯಬೇಕಿರುತ್ತದೆ. ಮತ್ತು ಅನುಮೋದಿತ ದರಗಳು ಪ್ರತಿ ಕೊಠಡಿಯಲ್ಲೂ 
ಪ್ರದರ್ಶಿಸಬೇಕು. ಅಲ್ಲದೆ ತೋಟಗಾರಿಕೆ ನಿರ್ದೇಶಕರು, ಈ ಟೆಂಡರ್‌ನ ಅವಧಿಯ ಯಾವುದೇ ಸಂದರ್ಭದಲ್ಲಿ ಸರ್ಕಾರಿ 
ಹಿತದೃಷ್ಟಿಯಿಂದ ಕೈಗೊಳ್ಳುವ ಕ್ರಮಗಳಿಗೆ ಬದ್ಧವಾಗಿರಬೇಕು. 

ಊಟದ ವ್ಯವಸ್ಥೆಗೆ ಅವಶ್ಯಕವಾದ ದಿನಸಿಗಳು ಎಲ್ಲವೂ ಟೆಂಡರ್‌ದಾರರೇ ಭರಿಸಿಕೊಳ್ಳಬೇಕು. ಇಲಾಖೆಯಿಂದ ಯಾವುದೇ 
ದಿನಸಿ ಪದಾರ್ಥಗಳು ಒದಗಿಸುವುದಿಲ್ಲ. ಊಟೋಪಚಾರದ ನಿಗದಿತ ದರಗಳನ್ನು ಟೆಂಡರ್‌ದಾರರೇ ಅತಿಥಿಗಳಿಂದ ವಸೂಲಿ 
ಮಾಡಿಕೊಳ್ಳತಕ್ಕದ್ದು. ನಿಗದಿತ ದರಕ್ಕಿಂತ ಹೆಚ್ಚಿನ ದರಗಳಲ್ಲಿ ಊಟೋಪಚಾರ ಒದಗಿಸಿದ ಬಗ್ಗೆ ಅತಿಥಿಗಳಿಂದ ದೂರುಗಳು 
ಸ್ವೀಕೃತವಾದರೆ ಬ್ಯಾಂಕ್‌ ಗ್ಯಾರಂಟಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದರೊಂದಿಗೆ ಯಾವುದೇ ಕಾರಣ ನೀಡದೆ 
ಟೆಂಡರ್‌ನ್ನು ಸಹ ರದ್ದುಗೊಳಿಸಲಾಗುವುದು. 

ಟೆಂಡರ್‌ ಅಂಗೀಕೃತವಾದ ಕೂಡಲೇ ಸೇವಾ ಮತ್ತು ಸ್ವಚ್ಚತಾ ಕಾರ್ಯ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ 
ಮುನ್ನ ಟೆಂಡರ್‌ ಷರತ್ತುಗಳು ಒಪ್ಪಿದ ಬಗ್ಗೆ ರೂ. 100-00 ಛಾಪಾ ಕಾಗದದ ಮೇಲೆ ಇಲಾಖೆಗೆ ಕರಾರು ಮಾಡಿಕೊಡಬೇಕು. 


ವಿಶೇಷಾಧಿಕಾರಿ, 


ಪಿ.ಆರ್‌.767 ತೋಟಗಾರಿಕೆ ಇಲಾಖೆ, 


ನಂದಿಗಿರಿಧಾಮ. 
ತೋಟಗಾರಿಕೆ ಸಚಿವಾಲಯ 


ತೋಟಗಾರಿಕೆ ಉಪ ನಿರ್ದೇಶಕರ ಕಛೇರಿ (ಲಾಲ್‌ಬಾಗ್‌ ಸಸ್ಯತೋಟ) ಲಾಲ್‌ಬಾಗ್‌, ಬೆಂಗಳೂರು 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ತೋಉನಿ:ಲಾಸತೋ:ಬಿಜಿಟಿ:ವಿನಿ1:6:2003-04, ದಿನಾಂಕ: 18ನೇ ನವೆಂಬರ್‌ 2003 
ಲಾಲ್‌ಬಾಗ್‌ ಸಸ್ಯತೋಟದ ಪ್ರವೇಶ ಶುಲ್ಕ ವಸೂಲಾತಿ ಕಾರ್ಯಕ್ಕಾಗಿ ದಿನಾಂಕ: 01.01.2004 ರಿಂದ 31.03.2005ರ 


ಅವಧಿಯಲ್ಲಿ ಅಂದಾಜು 12.00 ಲಕ್ಷ ಮೌಲ್ಯದ ಟಿಕೇಟ್‌ ಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡಬೇಕಾಗಿದೆ. ಆದುದರಿಂದ ಈ ಕೆಳಗೆ 
ಸೂಚಿಸಿರುವ ಮಾದರಿ ಟಿಕೇಟ್‌ ಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡಲು, ಈ ಕೆಳಗೆ ಸೂಚಿಸಿರುವ ಷರತ್ತುಗಳಿಗೆ ಒಪ್ಪಿದಲ್ಲಿ ನಿಗದಿತ 
ನಮೂನೆಯಲ್ಲಿ ಟೆಂಡರ್‌ಗಳನ್ನು ಸಲ್ಲಿಸಬಹುದಾಗಿದೆ. ನಿಗದಿತ ಟೆಂಡರ್‌ ಫಾರಂಗಳನ್ನು ರೂ. 500-00 ದರದಲ್ಲಿ ದಿನಾಂಕ: 15.12.2003 
ರಿಂದ 18.12.2003 ರವರೆಗೆ ಈ ಕಛೇರಿಯಿಂದ ಪಡೆಯಬಹುದು. ಭರ್ತಿ ಮಾಡಿದ ಟೆಂಡರ್‌ಗಳನ್ನು ದಿನಾಂಕ: 19.12.2003 ರಂದು 
ಸಂಜೆ 3-00 ಗಂಟೆಯ ಒಳಗೆ ಸಲ್ಲಿಸುವುದು. ಟೆಂಡರ್‌ಗಳನ್ನು ಅದೇ ದಿನ ಸಂಜೆ 4-00 ಗಂಟೆಗೆ ಹಾಜರಿರುವ ಟೆಂಡರ್‌ದಾರರ 
ಸಮ್ಮುಖದಲ್ಲಿ ತೆರೆಯಲಾಗುವುದು. ಹೆಚ್ಚಿನ ವಿವರಗಳಿಗೆ ತೋಟಗಾರಿಕೆ ಉಪನಿರ್ದೇಶಕರು (ಲಾಲ್‌ಬಾಗ್‌ ಸಸ್ಯತೋಟ) ರವರ 
ಕಛೇರಿಯಲ್ಲಿ ಪಡೆಯಬಹುದು. 


ಮಾದರಿ ಹಾಗೂ ವಿವರ 
ಬಳಸಬೇಕಾದ ಕಾಗದ: ಮ್ಯಾಟ್‌ ಆರ್ಟ್‌ 170 ಜಿ.ಎಸ್‌.ಎಂ. ಆರ್ಟ್‌ ವಿದೇಶಿ ಕಾಗದ ಬಳಸಿ ಮಲ್ಟಿ ಕಲರ್‌ ಪ್ರಿಂಟಿಂಗ್‌ ಮತ್ತು 
ಪ್ರತಿ 50 ಟಿಕೇಟ್‌ಗಳ ಒಂದು ಪುಸ್ತಕದಲ್ಲಿ 8 ಬಗೆಯ ಲಾಲ್‌ಬಾಗ್‌ ಸಸ್ಯತೋಟದ ಚಿತ್ರಗಳನ್ನು ಒಂದಾದ ನಂತರ ಒಂದರಂತೆ 
ಮುದ್ರಿಸಬೇಕು. 
ಟಿಕೇಟ್‌ನ ಮಾದರಿ ಮತ್ತು ಅಳತೆ: (1) 8.5 ಅಂಗುಲ 2.25 ಅಂಗುಲ ಅಳತೆ ಇದ್ದು ಟಿಕೇಟ್‌ನ ಹಿಂಬದಿಯಲ್ಲಿ ಈ 
ಕಛೇರಿಯಿಂದ ನೀಡುವ ಜಾಹಿರಾತನ್ನು ಮುದ್ರಿಸಬೇಕು. ಪ್ರತಿ ಪುಸ್ತಕದಲ್ಲಿ 50 ಟಿಕೇಟ್‌ ಮಾತ್ರ ಹೊಂದಿರಬೇಕು. ಟಿಕೇಟ್‌ನ 
ಮುಖಪುಟದಲ್ಲಿ ಈ ಕಛೇರಿಯಿಂದ ಒದಗಿಸುವ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲಿಯೂ ಮುದ್ರಿಸಬೇಕು. 
ಕ್ರಮಸಂಖ್ಯೆ: ಚೆಕ್‌ ಕ್ರಮಸಂಖ್ಯೆಯಂತೆ ಟಿಕೇಟ್‌ ಹಾಗೂ ಡಬಲ್‌ ಕೌಂಟರ್‌ ಫಾಯಿಲ್‌ ಎರಡರಲ್ಲಿಯೂ ಮಿಷನ್‌ ಮೂಲಕವೇ 
ನಂಬರ್‌ ಅನ್ನು ಮುದ್ರಿಸಬೇಕು. ಪ್ರತಿ 1000 ಪುಸ್ತಕಗಳಿಗೆ 1 ಸೀರೀಸ್‌ ಬದಲಾಯಿಸಬೇಕು. ಪುಸ್ತಕದ ರ್ಯಾಪರ್‌ ಮೇಲೆಯೂ 
ಪುಸ್ತಕದ ಕ್ರಮಸಂಖ್ಯೆಯನ್ನು ಮುದ್ರಿಸಬೇಕು. ಟಿಕೇಟ್‌ ಮತ್ತು ಕೌಂಟರ್‌ ಫಾಯಿಲ್‌ ಮಧ್ಯೆ ಚೆಕ್‌ ಪರ್‌ಪರೇಷನ್‌ ಮಾಡಬೇಕು. 
ನಿಬಂಧನೆಗಳು: 
ಟೆಂಡರ್‌ ಸಲ್ಲಿಸುವಾಗ ರೂ. 30,000 ಮೌಲ್ಯದ ಬ್ಯಾಂಕ್‌ ಡ್ರಾಫ್ಟ್‌ ಅನ್ನು ಬೆಂಗಳೂರು ಗಾರ್ಡನ್‌ ಟ್ರಸ್ಟ್‌ ರವರಿಗೆ 
ಪಾವತಿಯಾಗುವಂತೆ ಠೇವಣಿಯನ್ನು ಟೆಂಡರ್‌ ನೊಂದಿಗೆ ಲಗತ್ತಿಸಿರಬೇಕು. ಅಂಗೀಕೃತ ಟೆಂಡರ್‌ದಾರರ ಠೇವಣಿ ಬಿಟ್ಟು ಉಳಿದ 
ಠೇವಣಿಗಳನ್ನು ಟೆಂಡರ್‌ ಪರಿಶೀಲನೆ ನಂತರ ಹಿಂತಿರುಗಿಸಲಾಗುವುದು. ಅಂಗೀಕೃತ ಟೆಂಡರ್‌ದಾರರ ಠೇವಣಿಯನ್ನು 15 
ತಿಂಗಳು ಟಿಕೇಟ್‌ ಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡಿದ ನಂತರ ಬಡ್ಡಿ ರಹಿತವಾಗಿ ಹಿಂತಿರುಗಿಸಲಾಗುವುದು. 
ಒಂದು ತಿಂಗಳಿಗೆ ಸರಾಸರಿ 5000 ಟಿಕೇಟ್‌ ಪುಸ್ತಕಗಳು ಮಾತ್ರ ಬೇಕಾಗಿದ್ದು ಇವುಗಳನ್ನು ಈ ಕಛೇರಿಯಿಂದ ಆದೇಶ ನೀಡುವ 
ಪ್ರಮಾಣದಷ್ಟು ಪುಸ್ತಕಗಳನ್ನು ಮಾತ್ರ ಮುದ್ರಿಸಿ ಸರಬರಾಜು ಮಾಡಬೇಕು. ಟಿಕೇಟ್‌ಗಳ ಮಾದರಿ, ವಿನ್ಯಾಸ ಹಾಗೂ 
ಗುಣಮಟ್ಟ ಇತ್ಯಾದಿಗಳಲ್ಲಿ ವ್ಯತ್ಯಾಸ ಕಂಡುಬಂದಲ್ಲಿ ಕಾರ್ಯಾದೇಶವನ್ನು ರದ್ದುಗೊಳಿಸಿ ಠೇವಣಿಯನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೩೭ 





3. ಕಾಲ ಕಾಲಕ್ಕೆ ನಿಯಮಾನುಸಾರ ಅನ್ವಯವಾಗುವ ತೆರಿಗೆಗಳಿಗೆ ಬದ್ಧರಾಗಿರಬೇಕು. ಟೆಂಡರ್‌ಗಳನ್ನು ಒಪ್ಪುವ ಅಥವಾ ಕಾರಣ 
ನೀಡದೆ ತಿರಸ್ಕರಿಸುವ ಹಕ್ಕನ್ನು ತೋಟಗಾರಿಕೆ ನಿರ್ದೇಶಕರು, ಲಾಲ್‌ಬಾಗ್‌ ಬೆಂಗಳೂರು ರವರಲ್ಲಿ ಕಾಯ್ದಿರಿಸಲಾಗಿರುತ್ತದೆ. 

4. ಟೆಂಡರ್‌ ದರಗಳನ್ನು ಅನುಮೋದಿಸಿ ಈ ಕಛೇರಿಯಿಂದ ಆದೇಶ ನೀಡುವ ಮುಂಚೆ ಟೆಂಡರ್‌ ನಿಯಮಗಳಂತೆ ಟಿಕೇಟ್‌ 
ಪುಸ್ತಕಗಳನ್ನು ಮುದ್ರಿಸಿ ಸರಬರಾಜು ಮಾಡುವುದಾಗಿ ರೂ. 100- ಛಾಪಾ ಕಾಗದದ ಮೇಲೆ ಮುಚ್ಚಳಿಕೆ ಪತ್ರವನ್ನು ಬರೆದು 
ನೋಟರಿ ಮಾಡಿಸಿ ಈ ಕಛೇರಿಗೆ ಸಲ್ಲಿಸಬೇಕು. 

ತೋಟಗಾರಿಕೆ ಉಪ ನಿರ್ದೇಶಕರು 
ಲಾಲ್‌ಬಾಗ್‌, ಬೆಂಗಳೂರು. 
ಕಾನೂನು ಮಾಪನಶಾಸ್ತ ಇಲಾಖೆ 
ನಂ.1 ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು 
ಟೆಂಡರ್‌ ಪ್ರಕಟಣೆ 

(ಪ್ರಮಾಣ ಬದ್ದ ಆಯತಾಕಾರದ ತೂಕಗಳು ಮತ್ತು ಡಿಜಿಟಲ್‌ ಬ್ಯಾಲೆನ್ಸ್‌ನ ಖರೀದಿಗಾಗಿ) 
ಸಂಖ್ಯೆ:ಕಾಮಾಇ/ಕೇಂಪ್ರಶಾ/ಸಿಆರ್‌ 120/2003-04, ದಿನಾಂಕ: 28ನೇ ನವೆಂಬರ್‌ 2003 

ಕಾನೂನು ಮಾಪನಶಾಸ್ತ್ರ ಇಲಾಖೆ ನಿಯಂತ್ರಕರ ಕಛೇರಿ ಬೆಂಗಳೂರುರವರು 2003-2004ನೇ ಸಾಲಿಗೆ ಕಾನೂನು ಮಾಪನಶಾಸ್ತ್ರ 
ಇಲಾಖೆಯ ಉಪಯೋಗಕ್ಕಾಗಿ ಪ್ರಮಾಣ ಬದ್ಧ ಆಯತಾಕಾರದ ತೂಕಗಳು (1ಟನ್‌ ಸಾಮರ್ಥ್ಯದ 10 ಸಂಖ್ಯೆಗಳು) ಮತ್ತು ಇವುಗಳನ್ನು 
ಪರಿಶೀಲಿಸಲು 1200 ಕೆಜಿ ಸಾಮರ್ಥ್ಯದ ಡಿಜಿಟಲ್‌ ಬ್ಯಾಲೆನ್ಸ್‌ ಖರೀದಿಸಲು ಅರ್ಹತೆ ಹೊಂದಿದ ಉತ್ಪಾದಕರಿಂದ ಟೆಂಡರ್‌ಗಳನ್ನು 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಿಕತೆ ಅಧಿನಿಯಮಗಳು 2000ದ ಪ್ರಕಾರ ಕರೆಯಲಾಗಿದೆ. 

ಟೆಂಡರ್‌ಗಳನ್ನು ಎರಡು ಲಕೋಟೆ ಪದ್ಧತಿಯಲ್ಲಿ ಕರೆಯಲಾಗಿದೆ. ಮೊದಲನೆಯ ಲಕೋಟೆಯು ಟೆಂಡರ್‌ದಾರರ ತಾಂತ್ರಿಕ 
ಅರ್ಹತೆ, ಇ.ಎಂ.ಡಿ. ಹಾಗೂ ಇತರ ವಿವರಗಳನ್ನು ಒಳಗೊಂಡಿರುತ್ತದೆ. ಎರಡನೆಯ ಲಕೋಟೆಯು ದರಪಟ್ಟಿ ಸೂಚಿಸುವ 
ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಪ್ರಮಾಣಬದ್ಧ ಆಯತಾಕಾರದ 1ಟನ್‌ ಸಾಮರ್ಥ್ಯದ ತೂಕಗಳು ಮತ್ತು 1200 ಕೆಜಿ ಸಾಮರ್ಥ್ಯದ 

ಡಿಜಿಟಲ್‌ ಬ್ಯಾಲೆನ್ಸ್‌ಗಳಿಗೆ ಟೆಂಡರನ್ನು ಬೇರೆ ಬೇರೆಯಾಗಿ ಕೆಳಕಂಡ ವಿವರಗಳಂತೆ ತುಂಬಿ ಸೀಲು ಮಾಡಿ ಲಕೋಟೆ ಮೇಲ್ಭಾಗದಲ್ಲಿ ಈ 

ಕೆಳಗಿನಂತೆ ನಮೂದು ಮಾಡಿರಬೇಕು. 


ಪಿ.ಆರ್‌. 768 



































1. “ಪ್ರಮಾಣ ಬದ್ಧ ಆಯತಾಕಾರದ 1 ಟನ್‌ ಸಾಮರ್ಥ್ಯದ ತೂಕಗಳ ಸರಬರಾಜಿಗಾಗಿ ಟೆಂಡರ್‌ ತಾಂತ್ರಿಕ ಲಕೋಟೆ”-ಎ-1. 
2. “1200 ಕೆಜಿ ಸಾಮರ್ಥ್ಯದ ಡಿಜಿಟಲ್‌ ಬ್ಯಾಲೆನ್ಸ್‌ ಸರಬರಾಜಿಗಾಗಿ ಟೆಂಡರ್‌ ತಾಂತ್ರಿಕ ಲಕೋಟೆ”-ಎ-2. 
3. “ಪ್ರಮಾಣ ಬದ್ದ ಆಯತಾಕಾರದ 1 ಟನ್‌ ಸಾಮರ್ಥ್ಯದ ತೂಕಗಳ ಸರಬರಾಜಿಗಾಗಿ ಟೆಂಡರ್‌ ಆರ್ಥಿಕ ಲಕೋಟೆ”. 
4. 1200 ಕೆಜಿ ಸಾಮರ್ಥ್ಯದ ಡಿಜಿಟಲ್‌ ಬ್ಯಾಲೆನ್ಸ್‌ ಸರಬರಾಜಿಗಾಗಿ ಟೆಂಡರ್‌ ಆರ್ಥಿಕ ಲಕೋಟೆ”. 
ಟೆಂಡರ್‌ ಪ್ರಕಟಣೆ ಸಂಖ್ಯೆ! ಕಾಮಾ ಸನಿ-ಕೆ.ಪ್ರ. ಶಾಲೆ/ 03-04 
ಪ್ರಮಾಣ ಬದ್ದ ತೂಕಗಳು ಡಿಜಿಟಲ್‌ ಬ್ಯಾಲೆನ್ಸ್‌ಗಳು 
1. ಟೆಂಡರ್‌ ಮೊಬಲಗು ರೂ. 2,75,000-00 ರೂ. 3,25,000-00 
ಬ್ರ ಟೆಂಡರ್‌ ಫಾರಂನ ಬೆಲೆ ರೂ. 310-00 ರೂ. 365.00 
3. ಟೆಂಡರ್‌ನ ಮುಂಗಡ ಹಣ ರೂ. 6,875-00 ರೂ. 8,125-00 
4. ಟೆಂಡರ್‌ ಫಾರಂನ ಮಾರಾಟದ ದಿನಾಂಕ 29.11.2003 29.11.2003 
5. ಟೆಂಡರ್‌ ಫಾರಂನ ಮಾರಾಟದ ಕೊನೆಯ ದಿನಾಂಕ 24.12.2003 24.12.2003 
5.00 ಪಿ.ಎಂ. 5.00 ಪಿ.ಎಂ. 
6. ಸೀಲ್‌ ಮಾಡಿದ ಟೆಂಡರನ್ನು ಸ್ವೀಕರಿಸುವ ಕೊನೆಯ | 27.12.2003 27.12.2003 
ದಿನಾಂಕ ಹಾಗೂ ಸಮಯ 5.00 ಪಿ.ಎಂ. 5.00 ಪಿ.ಎಂ. 
7. ಸೀಲ್‌ ಮಾಡಿದ ಟೆಂಡರನ್ನು ತೆರೆಯುವ ದಿನಾಂಕ | 29.12.2003 29.12.2003 
ಮತ್ತು ಸಮಯ 11.00 ಎ.ಎಂ. 11.00 ಎ.ಎಂ. 
8. ಟೆಂಡರ್‌ ತೆರೆಯುವ ಸ್ಥಳ ಕಾನೂನು ಮಾಪನಶಾಸ್ತ್ರ ನಿಯಂತ್ರಕರ ಕಛೇರಿ, ನಂ.1, ಆಲಿ 
ಆಸ್ಕರ್‌ ರಸ್ತೆ, ಪಿ.ಬಿ. ನಂ.175, ಬೆಂಗಳೂರು-560 052. 

















ಮೇಲೆ ತಿಳಿಸಲಾಗಿರುವಂತೆ ಇ.ಎಂ.ಡಿ. ಮೊಬಲಗಿನ ಡಿಡಿಯನ್ನು ನಿಯಂತ್ರಕರು ಕಾನೂನು ಮಾಪನಶಾಸ್ತ್ರ ಇಲಾಖೆ, 
ಬೆಂಗಳೂರು ಇವರ ಹೆಸರಿನಲ್ಲಿ ತೆಗೆಯಬೇಕು. ಡಿ.ಡಿ. ಯ ಅವಧಿ 90 ದಿನಗಳವರೆವಿಗೆ ಚಾಲ್ತಿಯಲ್ಲಿರಬೇಕು. ಟೆಂಡರ್‌ ಫಾರಂ ಮತ್ತು 
ನಿಬಂಧನೆಗಳನ್ನು ನಿಯಂತ್ರಕರು ಕಾನೂನು ಮಾಪನಶಾಸ್ತ್ರ ಇಲಾಖೆ ನಂ.1 ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು ಇಲ್ಲಿ ಪಾವತಿಸಿ 
ಪಡೆಯುವುದು. 

ಅವಧಿ ಮೀರಿ ಬಂದ ಟೆಂಡರ್‌ಗಳನ್ನು ಅಂಗೀಕರಿಸುವುದಿಲ್ಲ ಹಾಗೂ ನಿಬಂಧನೆಗಳನ್ನು ವಿಧಿಸಿ ಸಲ್ಲಿಸಿದ ಟೆಂಡರ್‌ಗಳನ್ನು 
ಪರಿಗಣಿಸುವುದಿಲ್ಲ. ಇಲಾಖೆಯ ನಿಯಂತ್ರಕರು ಟೆಂಡರುಗಳನ್ನು ಪೂರ್ಣವಾಗಿ ಅಥವಾ ಭಾಗಶಃವಾಗಿ ಒಪ್ಪುವ ಅಥವಾ ಯಾವುದೇ 
ಕಾರಣ ನೀಡದೆ ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಹೆಚ್ಚಿನ ಮಾಹಿತಿಯನ್ನು ಕಛೇರಿ ವೇಳೆಯಲ್ಲಿ ನಿಯಂತ್ರಕರು ಕಾನೂನು 
ಮಾಪನಶಾಸ್ತ್ರ ಇಲಾಖೆರವರಲ್ಲಿ ಪಡೆಯಬಹುದು. 

ಬಿ. ಶಿವಪ್ಪ 


ಪಿ.ಆರ್‌. 769 ಕಾನೂನುಮಾಪನಶಾಸ್ತ್ರ ನಿಯಂತ್ರಕರು. 


೧೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





ಸಾಗರ ಅರಣ್ಯ ವಿಭಾಗ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ಸಾಗರ ವಿಭಾಗ, ಸಾಗರ 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ:ಎ2. ಎಫ್‌.ಡಿ.ಎ.ಸಿ.ಆರ್‌.161/03-04, ದಿನಾಂಕ: 22ನೇ ನವೆಂಬರ್‌ 2003 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, 2003-04ನೇ ಸಾಲಿನಲ್ಲಿ ರಾಷ್ಟ್ರೀಯ ಅರಣ್ಯೀಕರಣ ಕಾರ್ಯಕ್ರಮದ 
ಯೋಜನೆಯಡಿ ಸಸ್ಯಕ್ಷೇತ್ರಗಳಲ್ಲಿ ವಿವಿಧ ಅಳತೆಯ ಪಾಲಿಥೀನ್‌ ಚೀಲಗಳಲ್ಲಿ ಸಸಿಗಳನ್ನು ಬೆಳೆಸುವ ಸಲುವಾಗಿ ಎಲ್‌.ಡಿ.ಪಿ.ಇ. 
ಪಾಲಿಥೀನ್‌ ಚೀಲಗಳನ್ನು ಸ್ವಂತ ಉತ್ಪಾದನಾ ಘಟಕಗಳನ್ನು ಹೊಂದಿರುವಂತಹ ಉತ್ಪಾದಕರಿಂದ ಮೊಹರಾದ ಲಕೋಟೆಯಲ್ಲಿ ಟೆಂಡರನ್ನು 
ದಿನಾಂಕ: 22.12.2003ರಂದು ಮಧ್ಯಾಹ್ನ 4-00 ಗಂಟೆಯವರೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಅಥವಾ 
ಅವರಿಂದ ಅಧಿಕಾರ ಪಡೆದ ಅಧಿಕಾರಿಗಳು ಸ್ವೀಕರಿಸುವರು. 
ಟೆಂಡರ್‌ಗಳನ್ನು ಅದೇ ದಿನ ಸಾಯಂಕಾಲ 4-05 ಗಂಟೆಗೆ ಟೆಂಡರ್‌ದಾರರ ಸಮಕ್ಷಮ ತೆರೆಯಲಾಗುವುದು. 





























ಯುನಿಟ್‌ ಸಾಮಗ್ರಿಗಳ ವಿವರ ಅಂದಾಜು ಪ್ರಮಾಣ ಇ.ಎಂ.ಡಿ. ಮೊತ್ತ 
ಸಂಖ್ಯೆ (ಕೆ.ಜಿ.ಗಳಲ್ಲಿ 
1. 240 ಗೇಜಿನ 58 ಎಲ್‌.ಡಿ.ಪಿ.ಇ. ಚೀಲಗಳು 1320 ಕೆ.ಜಿ. 3000-00 
(ಗೇಜ್‌ 240) 
2. 600 ಗೇಜಿನ 8x12 ಎಲ್‌.ಡಿ.ಪಿ.ಇ. ಚೀಲಗಳು 2600 ಕೆ.ಜಿ. 6000-00 
ಷರತ್ತುಗಳು 


ಬ ಪ್ರತಿಯೊಂದು ಯುನಿಟ್‌ ಸಾಮಗ್ರಿಗೆ ಪ್ರತ್ಯೇಕವಾದ ಟೆಂಡರ್‌ ಸಲ್ಲಿಸಬೇಕಾಗಿರುವುದು. 

ಲ ಪ್ರತಿ ಯುನಿಟ್‌ಗೆ ನಿಗದಿಪಡಿಸಿರುವ ಠೇವಣಿ ಹಣವನ್ನು ಈ ಕೆಳಗೆ ಸಹಿಮಾಡಿರುವವರ ಪದನಾಮದಲ್ಲಿ ರಾಷ್ಟ್ರೀಕೃತ 
ಬ್ಯಾಂಕಿನಿಂದ ಪಡೆದ ಡಿಮ್ಕಾಂಡ್‌ ಡ್ರಾಫ್ಟ್‌ ಟೆಂಡರ್‌ ಫಾರಂನೊಂದಿಗೆ ಲಗತ್ತಿಸಬೇಕು. 

3. ಪ್ರತಿಯೊಂದು ಟೆಂಡರ್‌ ಫಾರಂ ಬೆಲೆ ರೂ. 12- (ಹನ್ನೆರಡು) ತೆರಿಗೆಗಳು ಸೇರಿ ಇದನ್ನು ಈ ಕಛೇರಿಯಲ್ಲಿ ಪಾವತಿಸಿ, 
ಟೆಂಡರ್‌ ನಮೂನೆಯನ್ನು ದಿನಾಂಕ: 22.12.2003ರ ಮಧ್ಯಾಹ್ನ 1-00 ಗಂಟೆಯವರೆಗೆ ಪಡೆಯಬಹುದಾಗಿದೆ. 

4. ಸರಬರಾಜುದಾರರು ತಮ್ಮ ಉತ್ಪಾದನಾ ಘಟಕದ ಹೆಸರು, ಗುಣಮಟ್ಟ ಇತ್ಯಾದಿಗಳನ್ನು ಪರಿಶೀಲಿಸುವ ಸಲುವಾಗಿ ತಾವು 
ಉತ್ಪಾದಿಸಿ ಸರಬರಾಜು ಮಾಡುವ ಸರಕಿನ ಸ್ಕಾಂಪಲ್‌ಗಳನ್ನು ಟೆಂಡರ್‌ ಹಾಕುವ ಮೊದಲು ಈ ಕಛೇರಿಗೆ ಸಲ್ಲಿಸಬೇಕು. 

5. ಯಶಸ್ವಿ ಟೆಂಡರ್‌ದಾರರು ಈ ಕಛೇರಿಯಿಂದ ಸರಬರಾಜು ಆದೇಶ ಪಡೆಯುವ ಮೊದಲು ತಾವು ಸರಬರಾಜು ಮಾಡುವ 
ಸರಕಿನ ಬಿಡ್ಡು ಬೆಲೆಯ ಶೇಕಡಾ 10ರಷ್ಟು ಭದ್ರತಾ ಠೇವಣಿಯನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, 
ಸಾಗರ ಇವರ ಹೆಸರಿನಲ್ಲಿ ತೆಗೆಯುವ ಬ್ಯಾಂಕ್‌ ಡಿ.ಡಿ. ಅಥವಾ ಬ್ಯಾಂಕ್‌ ಪೇ ಆರ್ಡರ್‌ ಮೂಲಕ ಸಲ್ಲಿಸತಕ್ಕದ್ದು. ಸದರಿ 
ಇ.ಎಂ.ಡಿ. ಮೊತ್ತವನ್ನು ಗುಣಮಟ್ಟ ಸರಿಯಿದ್ದು ಪಾಲಿಥೀನ್‌ ಚೀಲಗಳ ಗ್ಯಾರಂಟಿ ಅವಧಿಯವರೆಗೆ ಬಾಳಿಕೆ ಬಂದಲ್ಲಿ ಮಾತ್ರ 
ಗ್ಯಾರಂಟಿ ಅವಧಿ ಮುಗಿದ ನಂತರ ಮರುಪಾವತಿಸಲಾಗುತ್ತದೆ. ಗ್ಯಾರಂಟಿ ಅವಧಿಯಲ್ಲಿ ಪಾಲಿಥೀನ್‌ ಚೀಲಗಳು ಹಾಳಾದಲ್ಲಿ 
ಇ.ಎಂ.ಡಿ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು. 

6. 5x8 ಪಾಲಿಥೀನ್‌ ಚೀಲಗಳ ಗ್ಯಾರಂಟಿ ಅವಧಿ 9 ತಿಂಗಳು ಹಾಗೂ 8/12 ಅಳತೆಯ ಪಾಲಿಥೀನ್‌ ಚೀಲಗಳ ಗ್ಯಾರಂಟಿ 
ಅವಧಿ 1 ವರ್ಷವಾಗಿದ್ದು, ಸದರಿ ಅವಧಿಯಲ್ಲಿ ಪಾಲಿಧೀನ್‌ ಚೀಲಗಳು ಹಾಳಾಗುವುದು ಹರಿದು ಹೋಗಿರುವುದು 
ಕಂಡುಬಂದಲ್ಲಿ ಟೆಂಡರ್‌ ಷರತ್ತಿನ ಉಲ್ಲಂಘನೆಯೆಂದು ಪರಿಗಣಿಸಿ ಇ.ಎಂ.ಡಿ. ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

7. ಪುನರ್‌ ಉತ್ಪಾದನೆ ಮಾಡಿದ (೧೮೦/9 Material) ಅಥವಾ ಹಳೆಯ ದಾಸ್ತಾನಿನ ಪಾಲಿಥೀನ್‌ ಚೀಲಗಳನ್ನು ಸರಬರಾಜು 
ಮಾಡತಕ್ಕದ್ದಲ್ಲ. 

8. ಟೆಂಡರ್‌ ನಮೂದಿಸುವಾಗ ಬಿಳಿಯ (White) ಮತ್ತು (Black) ಪಾಲಿಥೀನ್‌ ಚೀಲಗಳಿಗೆ ಪ್ರತ್ಯೇಕವಾಗಿ ದರವನ್ನು 
ನಮೂದಿಸತಕ್ಕದ್ದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 771 ಸಾಗರ ವಿಭಾಗ, ಸಾಗರ. 
ಕರ್ನಾಟಿಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆಪಿಎಸ್‌ಸಿ: 38 ಆರ್‌ಟಿಬಿ 2002, ದಿನಾಂಕ: 12ನೇ ನವಂಬರ್‌, 2003 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸನಿ 1 ಆರ್‌ಟಿಐ 10/2002 ದಿನಾಂಕ 03-03-2003ರಲ್ಲಿ ಕಾಲೇಜು ಶಿಕ್ಷಣ 
ಇಲಾಖೆಯಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರ 05 ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಆ ಹುದ್ದೆಗಳಿಗೆ 
ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ 
ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೩೯ 





ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 03-07-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ ಬಾಧಿತರಾಗುವವರು 
ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ಈ ಬಗ್ಗೆ 
ಎರಡು ಆಕ್ಷೇಪಣೆಗಳು ಬಂದಿದ್ದು, ಅವುಗಳನ್ನು ಪರಿಗಣಿಸಲಾಗಿದೆ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟಿ 
ಈ ಕೆಳಕಂಡಂತೆ ಇರುತ್ತದೆ:- 


ನೇಮಕಾತಿ ಪ್ರಾಧಿಕಾರ : ಕರ್ನಾಟಕ ಸರ್ಕಾರ 





















































ಇಲಾಖೆಯ ಹೆಸರು : ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು. 

ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ವೀಸಲಾತಿ ವಿದ್ಯಾರ್ಹತೆ ಮತ್ತು 

ಸಂಖ್ಯೆ ಶೇಕಡವಾರು 

ಅಂಕಗಳು 
1 2 3 4 5 
ಮುಖ್ಯಪಟ್ಟಿ 

(1) | ಬಸವರಾಜ ಜಿ. 21-06-1969 ಪರಿಶಿಷ್ಟ ಜಾತಿ ಎಂ.ಎ(ರಾಜ್ಯಶಾಸ್ತ್ರಂ 
ಕೇರಾಫ್‌ ಬಿ.ಎಂ.ಹನುಮಂತಪ್ಪ. ವಕೀಲರು, 66.10% 
ಮನೆ ನಂ.1675/204, ಕಾಮ್ರೇಡ್‌ ಲೆನಿನ್‌ ನಗರ, 

“ಬಿ' ಬ್ಲಾಕ್‌, 1ನೇ ಮೈನ್‌, ದಾವಣಗೆರೆ-4. 

(2) ಯರಿಸ್ವಾಮಿ ಎಂ. 01-06-1971 ಪರಿಶಿಷ್ಟ ಪಂಗಡ ಎಂ.ಎರಾಜ್ಯಶಾಸ್ತ್ರ) 
ಕೇರಾಫ್‌ ಸಿದ್ಧರಾಮೇಶ್ವರ ಇಂಜಿನಿಯರಿಂಗ್‌ ವರ್ಕ್ಸ್‌, 63.00% 
ತಾವರಗೆರೆ ರೋಡ್‌, 
ಕನಕಗಿರಿ ಪೋಸ್ಟ್‌, ಗಂಗಾವತಿ ತಾಲ್ಲೂಕ್‌, 
ಕೊಪ್ಪಳ ಜಿಲ್ಲೆ-584119. 

(3) | ಗಿರೀಶ ನಾಯ್ಕ ಟಿ. 20-06-1971 ಪರಿಶಿಷ್ಟ ಪಂಗಡ ಎಂ.ಎರಾಜ್ಯಶಾಸ್ತ್ರ) 
ಸನ್‌ ಆಫ್‌ ತಿಪ್ಪೇರ ನಾಯ್ಯ ಬಬ್ಬೂರ್‌ ಫಾರ್ಮ್‌ 60.72% 
ಪೋಸ್ಟ್‌, ಹಿರಿಯೂರು ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ-572143. 

(4) | ಚಂದ್ರಶೇಖರಯ್ಯ ಎನ್‌.ಹೆಚ್‌. 23-08-1966 ಪ.ಪಂ./ಗ್ರಾ..ಅ. ಎಂ.ಎ6ರಾಜ್ಯಶಾಸ್ತ್ರ) 
ಸನ್‌ ಆಫ್‌ ವೈ ಹನುಮಂತರಾಯಪ್ಪ, 60.50% 
ನಲಿಗಾನಹಳ್ಳಿ, ಪಾವಗಡ ತಾಲ್ಲೂಕ್‌, 
ತುಮಕೂರು ಜಿಲ್ಲೆ-571202. 

(5) | ಅನುರಾಧ ಎಸ್‌. 26-05-1968 ಪ.ಪಂ./ಮ.ಅ. ಎಂ.ಎರಾಜ್ಯಶಾಸ್ತ್ರ) 
ಡಾಟರ್‌ ಆಫ್‌ ಸಿ.ಸಿದ್ದನಾಯಕ, ಅಗರ ಮೋಸ್ಟ್‌ 60.00% 
ಯಳಂದೂರು ತಾಲ್ಲೂಕ್‌, 
ಚಾಮರಾಜನಗರ ಜಿಲ್ಲೆ-571442. 

ಹೆಚ್ಚುವರಿ ಪಟ್ಟಿ 

(1) | ಶ್ರೀನಿವಾಸ ಭೋವಿ. 07-01-1969 ಪರಿಶಿಷ್ಟ ಜಾತಿ ಎಂ.ಎ(ರಾಜ್ಯಶಾಸ್ತ್ರ) 
ಸನ್‌ ಆಫ್‌ ಸಂಜೀವ ಭೋವಿ, ತೋಂಡಳ್ಳಿ, 64.80% 
ಭೈರಾಕುರ ಪೋಸ್ಟ್‌, ಮುಳಬಾಗಿಲು ತಾಲ್ಲೂಕ್‌, 
ಕೋಲಾರ ಜಿಲ್ಲೆ-563131. 

(2) | ಮಂಜುನಾಥ ಬಿ. 15-07-1971 ಪರಿಶಿಷ್ಟ ಪಂಗಡ ಎಂ.ಎರಾಜ್ಯಶಾಸ್ತ್ರ) 
ಸನ್‌ ಆಫ್‌ ಬಿಳಿಗಿರಿ ರಂಗನಾಯಕ, ಹೊಂಗನೂರು, 60.10% 
ಚಾಮರಾಜನಗರ ತಾಲ್ಲೂಕು ಮತ್ತು ಜಿಲ್ಲೆ-571117. 

(3) | ಬಸಪ್ಪ ಯಲ್ಲಪ್ಪ ತಳವಾರ, 01-07-1972 | ಪರಿಶಿಷ್ಟ ಪಂಗಡ ಎಂ.ಎರಾಜ್ಯಶಾಸ್ತ್ರ) 
ಕೇರಾಫ್‌ ಸುಭಾಷ್‌ ಯಲ್ಲಪ್ಪ ತಳವಾರ, 60.00% 
ಬಿ.ಡಿ.ಓ.ಆಫೀಸ್‌, ಹಿರೇಕೆರೂರು, 
ಹಾವೇರಿ ಜಿಲ್ಲೆ-581111. 








೧೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 
































1 2 3 4 5 
(4) | ಕೆಂಚಪ್ಪ ಉದ್ದಪ್ಪ ದಳವಾಯಿ 01-06-1972 ಪ.ಪಂ./ಗ್ರಾ..ಅ. | ಎಂ.ಎ(ರಾಜ್ಯಶಾಸ್ತ್ರ) 
ು 
ವಡೇರಹಟ್ಟಿ ಪೋಸ್ಟ್‌, ಗೋಕಾಕ ತಾಲ್ಲೂಕ್‌, 57.25% 
ಬೆಳಗಾವಿ ಜಿಲ್ಲೆ-591513 
(5) ರಾಜೇಶ್ವರಿ ನಾಗಮ್ಮನವರ್‌ ಆರ್‌ 22-03-1970 ಪ.ಪಂ./ಮ.ಅ. | ಎಂ.ಎ(ರಾಜ್ಯಶಾಸ್ತ್ರ) 
ತ, 
ವೈಫ್‌ ಆಫ್‌ ಎಸ್‌ ಹೆಚ್‌ ದೊಡ್ಡಮನಿ, ಕಾಮಾಕ್ಷಿ 55.25% 
ಡಿ ಲ್ಪ 
ಸಾ ಮಿಲ್‌ ಹತ್ತಿರ ದರ್ಗಾ ರೋಡ್‌, ಹಾನಗಲ್‌, 
ಹಾವೇರಿ ಜಿಲ್ಲೆ-561104. 





ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಎಲ್ಹಾ ಅಭ್ಯರ್ಥಿಗಳ ಆಯ್ಕೆಯು ಮಹಿಳಾ ಮೀಸಲಾತಿ ಕುರಿತಂತೆ 
ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 232/99 ರ ಅಂತಿಮ ತೀರ್ಮಾನಕ್ಕೆ 
ಬದ್ಧವಾಗಿರುತ್ತದೆ. 
ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.772 ಕರ್ನಾಟಕ ಲೋಕ ಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಪಿಎಸ್‌ಸಿ: 28 ಆರ್‌ಟಿಬಿ 2002, ದಿನಾಂಕ: 24ನೇ ನವಂಬರ್‌, 2003 
ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ನಿ 1 ಆರ್‌ಟಿಬಿ 9/2002 ದಿನಾಂಕ 30-01-2003 ರಲ್ಲಿ ಬೆಂಗಳೂರು 
ಮಹಾನಗರ ಪಾಲಿಕೆಯಲ್ಲಿನ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರ 03 ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಆ 
ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ವೀಸಲಿರಿಸಿದ 
ತುಂಬದೆ ಇರುವ ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ 
ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 28-05-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ 
ಬಾಧಿತರಾಗುವವರು ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು 
ಸೂಚಿಸಲಾಗಿತ್ತು. ಈ ಬಗ್ಗೆ ಯಾವ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟಿ 
ಈ ಕೆಳಕಂಡಂತೆ ಇರುತ್ತದೆ: 














ನೇಮಕಾತಿ ಪ್ರಾಧಿಕಾರ : ಆಯುಕ್ತರು, 
ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು. 
ಇಲಾಖೆಯ ಹೆಸರು : ಬೆಂಗಳೂರು ಮಹಾನಗರ ಪಾಲಿಕೆ 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ಜನ್ಮ ದಿನಾಂಕ ವೀಸಲಾತಿ ವಿದ್ಯಾರ್ಹತೆ ಮತ್ತು 
ಸಂಖ್ಯೆ ವಿಳಾಸ ಅಂಕಗಳು 
1 2 3 4 5 
ಮುಖ್ಯಪಟ್ಟಿ 
(0) | ಮುನಿವೆಂಕಟಪ್ಪ, 20-01-1971 ಪರಿಶಿಷ್ಟ ಜಾತಿ ಎಂ.ಕಾಂ. 
ನಕ್ಕನಹಳ್ಳಿ ವಿಲೇಜ್‌, 671/1000 
ನಿದ್ರಮಂಗಳ ಪೋಸ್ಟ್‌, 67.10% 


ಮಾಲೂರು ತಾಲ್ಲೂಕು, 
ಕೋಲಾರ ಜಿಲ್ಲೆ — 563137. 








(2) | ಮಂಜುನಾಥ ಎಂ.ಆರ್‌ 11-07-1070 ಪರಿಶಿಷ್ಟ ಪಂಗಡ ಎಂ.ಕಾಂ. 
ಮನೆ ಸಂಖ್ಯೆ 932, ಅನೆಕೊಂಡ 832/1250 
ಪೇಟ್‌, ಶಿವಾಜಿನಗರ, 66.56% 
ದಾವಣಗೆರೆ - 577001. 

(3) | ವಿಜಯ ಎನ್‌.ಎಲ್‌ 04-06-1973 ಪ.ಜಾ/ ಮ.ಅ ಎಂ.ಕಾಂ. 
ಲಕ್ಷ್ಮಣ ಬಿಲ್ಡಿಂಗ್‌, ನ್ಯೂ ಎಕ್ಸ್‌ 663/1000 
ಟೆನ್ಷನ್‌, ಬೇತಮಂಗಲ, ಕೋಲಾರ 66.30% 

















ಜಿಲ್ಲೆ-563116. 








ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೪೧ 






































1 2 3 4 5 

ಹೆಚ್ಚುವರಿ ಪಟ್ಟ 

(1) ಕೃಷ್ಣಮೂರ್ತಿ ಸಿ 19-03-1973 ಪರಿಶಿಷ್ಟ ಜಾತಿ ಎಂ.ಕಾಂ. 
ಕೇರಾಫ್‌ ಬಿ.ತಿಮ್ಮರಾಯಪ್ಪ, 656/1000 
ನಂ.402, 4ನೇ ಕ್ರಾಸ್‌, 65.60% 
ಶ್ರೀರಾಮನಗರ, 
ತುಮಕೂರು-572101. 

(2) | ನಾಗರಾಜ ಕೆ ಎನ್‌, 25-08-1971 ಪರಿಶಿಷ್ಟ ಪಂಗಡ ಎಂ.ಕಾಂ. 
ಹೊಸೂರು ವಿಲೇಜ್‌, ತಳಗಾವರ 638/1000 
ಪೋಸ್ಟ್‌, ಚಿಂತಾಮಣಿ ತಾಲ್ಲೂಕ್‌, 63.80% 
ಕೋಲಾರ ಜಿಲ್ಲೆ-563128. 

(3) | ಅನಿತಾ .ಹೆಚ್‌. 01-02-1974 ಪ ಜಾ/ ಮ.ಅ ಎಂ.ಕಾಂ. 
ವೈಫ್‌ ಆಫ್‌ ಸುರೇಶ್‌ .ಜಿ. 783/1250 
ನಂ.735, ಶ್ರೀ ಬಗವತಿ 62.64% 
ಭಗವನಾಶ್ರಯ, ಲಗ್ಗೆರೆ, 
ಫ್ರೀಡಂ ಫೈಟರ್ಸ್‌ ಲೇಔಟ್‌, 
ಬೆಂಗಳೂರು-560058. 





ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆಯು ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ 
ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 232/99 ರ ಅಂತಿಮ ತೀರ್ಮಾನಕ್ಕೆ 
ಬದ್ಧವಾಗಿರುತ್ತದೆ. 
ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.773 ಕರ್ನಾಟಕ ಲೋಕ ಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಪಿಎಸ್‌ಸಿ: 03 ಆರ್‌ಟಿಬಿ 2003, ದಿನಾಂಕ:22ನೇ ನವಂಬರ್‌, 2003 
ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಬಿ 1/2003 ದಿನಾಂಕ 30-04-2003 ರಲ್ಲಿ ಬೆಂಗಳೂರು 
ಮಹಾನಗರ ಪಾಲಿಕೆಯಲ್ಲಿನ 02 ಕಿರಿಯ ಕಾನೂನು ಅಧಿಕಾರಿಯ ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಿ, ಆ ಹುದ್ದೆಗಳಿಗೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ 
ಮೀಸಲಿರಿಸಿದ ತುಂಬದೆ ಇರುವ ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ 
ಮಾಡಿ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 16-07-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ 
ಬಾಧಿತರಾಗುವವರು ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು 
ಸೂಚಿಸಲಾಗಿತ್ತು. ಈ ಬಗ್ಗೆ ಒಂದು ಆಕ್ಷೇಪಣೆ ಬಂದಿದ್ದು, ಅದನ್ನು ಪರಿಗಣಿಸಲಾಗಿದೆ. ಸದರಿ ನಿಯಮಗಳ ನಿಯಮ-6 ರನ್ವಯ 
ಅಂತಿಮ ಆಯ್ಕೆಪಟ್ಟಿ ಈ ಕೆಳಕಂಡಂತೆ ಇರುತ್ತದೆ: 


























ನೇಮಕಾತಿ ಪ್ರಾಧಿಕಾರ : ಆಯುಕ್ತರು, 
ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು. 
ಇಲಾಖೆಯ ಹೆಸರು : ಬೆಂಗಳೂರು ಮಹಾನಗರ ಪಾಲಿಕೆ 
ಕ್ರಮ | ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಮೀಸಲಾತಿ ವಿದ್ಯಾರ್ಹತೆ ಮತ್ತು 
ಸಂಖ್ಯೆ ಶೇಕಡವಾರು ಅಂಕಗಳು 
1 2 3 4 5 
ಮುಖ್ಯಪಟ್ಟಿ 
(1) | ಮುನಿರಾಜ ಎಂ 16-06-1973 ಪರಿಶಿಷ್ಟ ಜಾತಿ | ಎಲ್‌ ಎಲ್‌ ಬಿ 
ತೊರೆನಾಗಸಂದ್ರ, ಮತ್ತಹಳ್ಳಿ ಅಂಚೆ, 54.39% 
ದಾಸನಮರ ಹೋಬಳಿ, 
ಬೆಂಗಳೂರು ಉತ್ತರ : 562123. 























೧೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 











1 2 3 4 5 
(2) | ಮನೋಹರ್‌ ಎಸ್‌ ಹಾಲಿಗೇರಿ 01-02-1973 ಪರಿಶಿಷ್ಟ ಪಂಗಡ | ಎಲ್‌ ಎಲ್‌ ಬಿ 
ಲು 
ನಂ. ಬಿ 1-69 ,ಎಸ್‌ಎಫ್‌ಎಸ್‌, 52.82 


6ನೇ "ಬು? ಮುಖ್ಯ, ಯಲಹಂಕ 
ನ್ಯೂ ಟೌನ್‌, ಹೌಸಿಂಗ್‌ ಬೋರ್ಡ್‌, 
ಬೆಂಗಳೂರು : 560064. 





ಹೆಚ್ಚುವರಿ ಪಟ್ಟಿ 

(1) ಪರಮೇಶ್ವರ ಬಿಜಿ 09-07-1971 ಪರಿಶಿಷ್ಟ ಜಾತಿ ಎಲ್‌ ಎಲ್‌ ಬಿ 

ನಂ.227, 13ನೇ ಅಡ್ಡರಸ್ತೆ, 53.52% 

1ನೇ ಮುಖ್ಯ, ಹೊಸಗುಡ್ಡದ ಹಳ್ಳಿ 

ಬಡಾವಣೆ, ಬಾಪೂಜಿನಗರ, 

ಬೆಂಗಳೂರು : 560026. 

ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆಯು ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ 
ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 232/99 ರ ಅಂತಿಮ ತೀರ್ಮಾನಕ್ಕೆ 
ಬದ್ಧವಾಗಿರುತ್ತದೆ. 


























ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.774 ಕರ್ನಾಟಕ ಲೋಕ ಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆಪಿಎಸ್‌ಸಿ: 34 ಆರ್‌ಟಿಬಿ 2002, ದಿನಾಂಕ:27ನೇ ನವಂಬರ್‌, 2003 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಬಿ 10/2002 ದಿನಾಂಕ 03-03-2003 ರಲ್ಲಿ ಕಾಲೇಜು ಶಿಕ್ಷಣ 
ಇಲಾಖೆಯಲ್ಲಿನ ಆಂಗ್ಲಭಾಷೆ ಉಪನ್ಯಾಸಕರ 16 ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಆ ಹುದ್ದೆಗಳಿಗೆ 
ಕರ್ನಾಟಿಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ 
ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ 
ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 21-06-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ ಬಾಧಿತರಾಗುವವರು 
ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ಈ ಬಗ್ಗೆ 
ಒಂದು ಆಕ್ಷೇಪಣೆ ಬಂದಿದ್ದು, ಅದನ್ನು ಪರಿಗಣಿಸಲಾಗಿದೆ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟಿ ಈ 
ಕೆಳಕಂಡಂತೆ ಇರುತ್ತದೆ: 














ನೇಮಕಾತಿ ಪ್ರಾಧಿಕಾರ : ಕರ್ನಾಟಿಕ ಸರ್ಕಾರ 

ಇಲಾಖೆಯ ಹೆಸರು : ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು. 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಮೀಸಲಾತಿ ವಿದ್ಯಾರ್ಹತೆ ಮತ್ತು 
ಸಂಖ್ಯೆ ಶೇಕಡವಾರು ಅಂಕಗಳು 

1 2 3 4 5 
ಮುಖ್ಯಪಟ್ಟ 
(1) ವರಲಕ್ಷ್ಮೀ ಟಿ. 21-04-1973 ಪರಿಶಿಷ್ಟ ಜಾತಿ ಎಂ.ಏ(ಆಂಗ್ರಭಾಷೆ) 
ಡಾಟರ್‌ ಆಫ್‌ ತುಳಸೀರಾಮನ್‌ ವಿ, ನಂ.56, 60.50% 


5ನೇ ಕ್ರಾಸ್‌ ರೋಡ್‌, ರಾಬರ್ಟ್‌ಸನ್‌ಪೇಟ್‌, 
ಕೆ.ಜಿ.ಎಫ್‌-563122. 

(2) | ಹೇಮಾವತಿ ಬಿ.ಎಸ್‌. 29-07-1973 ಪರಿಶಿಷ್ಟ ಜಾತಿ ಎಂ.ಏ(ಆಂಗ್ಲಭಾಷೆ) 
ನಂ. 1461 17ನೇ ಬಿ ಮೈನ್‌, 2ನೇ ಫೇಸ್‌, 60.30% 
ಜೆ.ಪಿ.ನಗರ, ಬೆಂಗಳೂರು-560078. 

































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೪೩ 

1 2 3 4 5 

(3) | ಸುರೇಂದ್ರ ಎಲ್‌. 10-01-1966 ಪರಿಶಿಷ್ಟ ಜಾತಿ ಎಂ.ಏ(ಆಂಗ್ರಭಾಷೆ) 
ಹೆಚ್‌.ನಂ.2327, 1ನೇ ಮಹಡಿ, ಎಂ.ಐ.ಜಿ. 60.00% 
5ನೇ 'ಬಿ' ಮುಖ್ಯರಸ್ತೆ, 16ನೇ 'ಬಿ' ಅಡ್ಡರಸ್ತೆ, 
3ನೇ ಹಂತ, ಯಲಹಂಕ ನ್ಯೂ ಟೌನ್‌, 
ಬೆಂಗಳೂರು-560064. 

(4) | ನರಸಿಂಹರಾಜು ಕೆ. 20-04-1971 ಪರಿಶಿಷ್ಟ ಜಾತಿ | ಎಂ.ಎ(ಆಂಗ್ಲಭಾಷೆ) 
ಇಂಗ್ಲೀಷ್‌ ಉಪನ್ಯಾಸಕರು, ಡೋರ್‌ ನಂ. 525, 60.00% 
ರೆಡ್ಡಿ ಕಾಲೋನಿ, ಪಾವಗಡ, 
ತುಮಕೂರು ಜಿಲ್ಲೆ -562102. 

(5) | ಚಿನ್ನಸ್ವಾಮಿ ಕೆ. 08-07-1971 ಪರಿಶಿಷ್ಟ ಜಾತಿ | ಎಂ.ಎ(ಆಂಗ್ಲಭಾಷೆ) 
ಸರ್ಕಾರಿ ಪದವಿ ಪೂರ್ವ ಕಾಲೇಜ್‌, 60.00% 
ಉಪ್ಪಿನಂಗಡಿ, ಪುತ್ತೂರು ತಾಲ್ಲೂಕ್‌, 
ಮಂಗಳೂರು ಜಿಲ್ಲೆ — 574241 

(6) | ತ್ರಿವೇಣಿ ಎಂ.ಎಲ್‌. 17-07-1973 ಪ.ಜಾ/ಮ.ಅ. | ಎಂ.ಎ(ಆಂಗ್ರಭಾಷೆ) 
ಕೇರಾಫ್‌ ನಾಗಲಿಂಗಪ್ಪ ಡಿ.ಎನ್‌, ರಿಟೈರ್ಡ್‌ 60.00% 
ಪೋಸ್ಟ್‌ ಮಾಸ್ಟರ್‌, ಗಾಂಧೀನಗರ್‌, 
ಚಳ್ಳಕೆರೆ-577522. 

(7) | ನಾಗರಾಜ .ಹೆಚ್‌. 24-07-1971 ಪ.ಜಾ/ಗ್ರಾ.ಅ. ಎಂ.ಏ(ಆಂಗ್ರಭಾಷೆ) 
ಬಿನ್‌ ಹನುಮಂತಪ್ಪ, ಕ್ಯಾತಗನಹಳ್ಳಿ ಪೋಸ್ಟ್‌, 57.90% 
ಪಾವಗಡ ತಾಲ್ಲೂಕು, 
ತುಮಕೂರು ಜಿಲ್ಲೆ-572116. 

(8) | ರಾಜು. ಬಿ.ಎಲ್‌. 01-06-1971 ಪ.ಜಾ/ಗ್ರಾ.ಅ. ಎಂ.ಏ(ಆಂಗ್ಲಭಾಷೆ) 
ನಂ.92/1, ಜೆ.ಸಿ.ನಗರ 2ನೇ ಕ್ರಾಸ್‌, 57.84% 
ಎನ್‌ ಟಿ ರೋಡ್‌, ಶಿವಮೊಗ್ಗ-577201. 

(9) | ನಾಗಪ್ಪ ಕಲ್ಲೂರು, 10-06-1970 ಪರಿಶಿಷ್ಟ ಪಂಗಡ ಎಂ.ಎ(ಆಂದ್ಲಭಾಷೆ) 
ಅಟ್‌ ಕೋಮಲಪುರ್‌, ಪೋಸ್ಟ್‌: ಲಕ್ಕಪುರ್‌, 57.50% 
ತಾಲ್ಲೂಕು ಯಲಬುರ್ಗಾ, 
ಜಿಲ್ಲೆ: ಕೊಪ್ಪಳ-583231. 

(10) | ಭದ್ರಗಿರಿಯಯ್ಯ ಕೆ.ಸಿ. 15-07-1970 ಪ.ಜಾ/ಗ್ರಾಅ | ಎಂ.ಎ(ಆಂಗ್ಲಭಾಷೆ) 
ನಂ.443, ನಿಯರ್‌ ನೆಹರು ಪಾರ್ಕ್‌, 2ನೇ 51.50% 
ಸ್ಟೇಜ್‌, ಉದಯಗಿರಿ, ಮೈಸೂರು - 570019. 

(1) | ಡಾ: ಗೀತಾ ಆರ್‌. 20-05-1968 ಪ.ಜಾ/ಮ.ಅ. ಎಂ.ಏ(ಆಂಗ್ರಭಾಷೆ) 
ನಂ.426, ಶ್ರೀನಿವಾಸ ಕೃಪ, ಭಾನು ನಿಲಯ, 7ನೇ 56.50% 
ಮೈನ್‌, 5ನೇ ಕ್ರಾಸ್‌, ಆರ್‌.ಪಿ.ಸಿ. ಲೇಔಟ್‌, 
ವಿಜಯನಗರ 2ನೇ ಸ್ಟೇಜ್‌, ಬೆಂಗಳೂರು- 

560040. 

(12) ದಾಕ್ಷಾಯಣಿ ಜಿ. 12-07-1968 ಪ.ಜಾ/ಮ.ಅ. | ಎಂ.ಎ(ಆಂಗ್ರಭಾಷೆ) 
ಡಾಟರ್‌ ಆಫ್‌ ಗುರುಮಹಾದೇವಯ್ಯ, ಡೋರ್‌ 56.00% 
ನಂ.3875, ನಿಸರ್ಗ ಲೇಔಟ್‌, ಸಿದ್ಧಗಂಗಾ 
ಎಕ್ಸ್‌ಟಿನ್‌ಷನ್‌, ಬಿ.ಹೆಚ್‌. ರೋಡ್‌, 
ತುಮಕೂರು-572103. 

(13) | ಶಶಿಕಲಾ ಎಸ್‌. 06-07-1972 ಪ.ಜಾ/ಮ.ಅ. ಎಂ.ಏ(ಆಂಗ್ರಭಾಷೆ) 
ಡಾಟರ್‌ ಆಫ್‌ ಶಿವಲಿಂಗಯ್ಯ, ಶ್ರೀ ಗಿರಿ 55.44% 








ನಿಲಯ,ಡೋರ್‌ ನಂ.1914/32, 4ನೇ ಮೈನ್‌, 
ವಿವೇಕಾನಂದ ಬಡಾವಣೆ, 
ದಾವಣಗೆರೆ-577004. 



























































೧೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 

1 2 3 4 5 

(14) | ರಮೇಶ ಹೆಚ್‌.ಆರ್‌. 10-05-1976 | ಪರಿಶಿಷ್ಟ ಪಂಗಡ ಎಂ.ಏ(ಆಂಗ್ಲಭಾಷೆ) 
ಬಿನ್‌ ರಂಗಸ್ವಾಮಿ ಆರ್‌, ವೈರ್‌ಲೆಸ್‌ 56.86% 
ಪೋಲೀಸ್‌ ಸ್ಟೇಷನ್‌, ನಿಯರ್‌ ಮೆಜೆಸ್ಟಿಕ್‌ 
ಸರ್ಕಲ್‌, ಚಿತ್ರದುರ್ಗ-571501. 

ಹೆಚ್ಚುವರಿ ಪಟ್ಟ 

(1) | ಶ್ರೀನಿವಾಸಯ್ಯ 25-03-1969 | ಪರಿಶಿಷ್ಟ ಜಾತಿ ಎಂ.ಎ(ಆಂಗ್ರಭಾಷೆ) 
ನಂ.2, ಬಾಲಾಜಿ ಕುಟೀರ್‌, 12ನೇ ಕ್ರಾಸ್‌, 59.20% 
4ನೇ ಮೈನ್‌, ಶ್ರೇಯೆಸ್‌ ಕಾಲೋನಿ, 7ನೇ 
ಫೇಸ್‌,ಜೆ.ಪಿ.ನಗರ, ಬೆಂಗಳೂರು - 560078. 

(2) | ರಾಧಾಕೃಷ್ಣ ಜಿ.ವಿ. 17-07-1969 ಪರಿಶಿಷ್ಟ ಜಾತಿ | ಎಂ.ಎ(ಆಂಗ್ಲಭಾಷೆ) 
ನಂ.30, 36ನೇ ಕ್ರಾಸ್‌, 9ನೇ ಎ ಮೈನ್‌, 5ನೇ 58.70% 
ಬ್ಲಾಕ್‌, ಜಯನಗರ, ಬೆಂಗಳೂರು - 560041. 

(3) | ರವಿಕುಮಾರ್‌ ಎ. 17-06-1971 ಪರಿಶಿಷ್ಟ ಜಾತಿ ಎಂ.ಏ(ಆಂಗ್ಲಭಾಷೆ) 
ಬಿನ್‌ ಆಭಯಕುಮಾರ್‌, ವಿನೋಬಾ ಕಾಲೋನಿ, 58.30% 
ಚಿಂತಾಮಣಿ ತಾಲ್ಲೂಕು, 
ಕೋಲಾರ ಜಿಲ್ಲೆ-563125. 

(4) | ಗೋವಿಂದ್‌ ಕಟ್ಟೆ 20-05-1965 ಪರಿಶಿಷ್ಟ ಜಾತಿ ಎಂ.ಏ(ಆಂಗ್ರಭಾಷೆ) 
ಕೇರಾಫ್‌ ಬಾಬುರಾವ್‌ ಕರಠ್‌ಮಲ್‌, ರಿಟೈರ್ಡ್‌ 56.00% 
ಹೆಡ್‌ ಪೋಸ್ಕ್ಟ್‌ಮೆನ್‌, ಹೆಚ್‌.ನಂ. 
ಈ.ಡಬ್ಲ್ಯೂ.ಎಸ್‌. -45 1ನೇ ಫೇಸ್‌, 
ಆದರ್ಶನಗರ, ಗುಲ್ಬರ್ಗಾ-585105. 

(5) ಸಿದ್ಧರಾಜು ಕೆ.ಎಸ್‌. 06-06-1970 ಪರಿಶಿಷ್ಟ ಜಾತಿ ಎಂ.ಏ(ಆಂಗ್ಲಭಾಷೆ) 
ಬಿನ್‌ ಸಿದ್ಧಯ್ಯ, ಕೋಡಿಯಾಲ ಅಟ್‌ ಪೋಸ್ಟ್‌, 55.90% 
ಚೇಳೂರು ಹೋಬಳಿ, ಗುಬ್ಬಿ ತಾಲ್ಲೂಕು, 
ತುಮಕೂರು ಜಿಲ್ಲೆ-572117. 

(6) | ಶಾಂತಲಾ ಕೆ.ಟಿ. 13-01-1973 ಪ.ಜಾ/ಮ.ಅ. ಎಂ.ಏ(ಆಂಗ್ಲ್ರಭಾಷೆ) 
ನಂ.34, 1ನೇ ಮೈನ್‌, 3ನೇ ಸ್ಟೇಜ್‌, 4ನೇ ಬ್ಲಾಕ್‌, 54.60% 
ಬಸವೇಶ್ವರ ನಗರ, ಬೆಂಗಳೂರು - 560079. 

(7) | ಜ್ಯೋತಿದಾಸ್‌ ಪಿ. 28-05-1977 ಪ.ಜಾ/ಮ.ಅ. ಎಂ.ಏ(ಆಂಗ್ಲಭಾಷೆ) 
ನಂ.9, ದಾಸರ ಕಾಲೋನಿ, 7ನೇ ಮೈನ್‌ 66.10% 
ರೋಡ್‌, ಜಯನಗರ 2ನೇ ಬ್ಲಾಕ್‌, 
ಬೆಂಗಳೂರು-560011, 

(8) | ಅರ್ಚನಾ ಕಮಲನಾಭನ್‌ ಬಿ. 26-09-1975 ಪ.ಜಾ/ಮ.ಅ. ಎಂ.ಏ(ಆಂಗ್ರಭಾಷೆ) 
ನಂ.417 ಎ-1 ಕೃಷ್ಣ ಬ್ಲಾಕ್‌, ನ್ಯಾಷನಲ್‌ 65.30% 
ಗೇಮ್ಸ್‌ ಹೌಸಿಂಗ್‌ ಕಾಂಪ್ಲೆಕ್ಸ್‌, ಕೋರಮಂಗಲ, 
ಬೆಂಗಳೂರು-560047. 

(9) | ಸುಮಪ್ರಿಯದರ್ಶಿನಿ ಬಿ.ಕೆ. 25-04-1976 ಪ.ಜಾ/ಮ.ಅ. ಎಂ.ಏ(ಆಂಗ್ಲಭಾಷೆ) 
ಡಾಟರ್‌ ಆಫ್‌ ಬಸಣ್ಣ ಆರ್‌, ಡೋರ್‌ 64.10% 
ನಂ.2034/35, 9ನೇ ಕ್ರಾಸ್‌, ಸಿದ್ಧವೀರಪ್ಪ 
ಬಡಾವಣೆ, ದಾವಣಗೆರೆ-577004. 

(10) | ಮಹೇಶ್‌ಬಾಬು ಆರ್‌. 14-03-1976 ಪ.ಜಾ/ಗ್ರಾ.ಅ. ಎಂ.ಏ(ಆಂಗ್ರಭಾಷೆ) 
ಕೇರಾಫ್‌ ವಜ್ರವೇಲು, ನಂ.6-ಬಿ, ಲೋಕೋ 61.60% 








ಕಾಲೋನಿ, ಯಾದವಗಿರಿ, 
ಮೈಸೂರು — 570020. 

















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೪೫ 











1 ಟ್ರ 3 4 5 
(11) | ಮಹೇಶ್‌ ನಾಯ್ಕ್‌ ಎಸ್‌. 01-06-1974 ಪ.ಜಾ/ಗ್ರಾ.ಅ. ಎಂ.ಏ(ಆಂಗ್ರಭಾಷೆ) 
ಬಿನ್‌ ಸೂರ್ಯ ನಾಯ್ಕ್‌ ಎಲ್‌, ನಾಗನಾಯಕನ 60.00% 


ಹಟ್ಟಿ, ಹಿರಿಯೂರು ತಾಲ್ಲೂಕು, 
ಚಿತ್ರದುರ್ಗ ಜಿಲ್ಲೆ - 572143. 
ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಆಯ್ಕೆಯಾದ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆಯು ಮಹಿಳಾ ಮೀಸಲಾತಿ 
ಕುರಿತಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 232/99 ರ ಅಂತಿಮ 
ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. 























ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.775 ಕರ್ನಾಟಿಕ ಲೋಕ ಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಪಿಎಸ್‌ಸಿ:13 ಆರ್‌ಟಿಬಿ 2002, ದಿನಾಂಕ:27ನೇ ನವಂಬರ್‌, 2003 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಬಿ 2002 ದಿನಾಂಕ 04-09-2002ರಲ್ಲಿ ಅರಣ್ಯ ಇಲಾಖೆಯಲ್ಲಿನ 
ವಲಯ ಅರಣ್ಯಾಧಿಕಾರಿ 01 ಹುದ್ದೆಯ ತರಬೇತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಆ ಹುದ್ದೆಗೆ ಕರ್ನಾಟಕ 
ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ ಖಾಲಿ 
ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು 
ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 28-07-2003 ರಲ್ಲಿ ಪ್ರಕಟಿಸಿದ್ದು ಆ ಆಯ್ಕೆಪಟ್ಟಿಯಿಂದ ಬಾಧಿತರಾಗುವವರು ತಮ್ಮ 
ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ಈ ಬಗ್ಗೆ ಒಂದು 
ಆಕ್ಷೇಪಣೆ ಬಂದಿದ್ದು, ಅದನ್ನು ಪರಿಗಣಿಸಲಾಗಿದೆ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟಿ ಈ ಕೆಳಕಂಡಂತೆ 
ಇರುತ್ತದೆ: 




















ನೇಮಕಾತಿ ಪ್ರಾಧಿಕಾರ : ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
ಇಲಾಖೆಯ ಹೆಸರು : ಅರಣ್ಯ ಇಲಾಖೆ, ಬೆಂಗಳೂರು. 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ | ಮೀಸಲಾತಿ ವಿದ್ಯಾರ್ಹತೆ ಮತ್ತು 
ಸಂಖ್ಯೆ ಶೇಕಡವಾರು ಅಂಕಗಳು 
1 2 3 4 5 
ಮುಖ್ಯಪಟ್ಟ 
(1) | ಶಶಿಧರ್‌ ಜಿ.ಆರ್‌. 21-04-1971 ಪರಿಶಿಷ್ಟ | ಬಿ.ಎಸ್‌.ಸಿ.ತೋಟಗಾರಿಕೆ) 
ಸಹಾಯಕ ತೋಟಗಾರಿಕೆ ಅಧಿಕಾರಿ, ಜಲಾನಯನ ಪಂಗಡ | 85.40% 
ಅಭಿವೃದ್ಧಿ ಇಲಾಖೆ, ಚಿತ್ರದುರ್ಗ. 
ಹೆಚ್ಚುವರಿ ಪಟ್ಟ 
(1) | ಕೃಷ್ಣಪ್ಪ ಎನ್‌. 18-07-1971 | ಪರಿಶಿಷ್ಟ ಬಿ.ಎಸ್‌.ಸಿ.(ಕೃಷಿ) 
ಸನ್‌ ಆಫ್‌ ನರಸಿಂಹಯ್ಯ ಆರ್‌. ಪಂಗಡ 80.62% 


ವಿಜಯಪುರ, ದೇವನಹಳ್ಳಿ ರೋಡ್‌, 
ದೇವನಹಳ್ಳಿ ತಾಲ್ಲೂಕ್‌, 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ-562135. 
ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಆಯ್ಕೆಯು ಮಾನ್ಯ ಕೆಎಟಿ ಅರ್ಜಿ ಸಂಖ್ಯೆ: 15667/02ರ 
ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. 























ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.776 ಕರ್ನಾಟಕ ಲೋಕ ಸೇವಾ ಆಯೋಗ. 


೧೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆಪಿಎಸ್‌ಸಿ:02 ಆರ್‌ಟಿಬಿ 2002, ದಿನಾಂಕ:27ನೇ ನವಂಬರ್‌, 2003 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಬಿ 2002 ದಿನಾಂಕ 22-05-2002 ರಲ್ಲಿ ಸಾರ್ವಜನಿಕ ಗ್ರಂಥಾಲಯ 
ಇಲಾಖೆಯಲ್ಲಿನ ಮುಖ್ಯ ಗ್ರಂಥಾಲಯಾಧಿಕಾರಿ 03 ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಆ ಹುದ್ದೆಗಳಿಗೆ 
ಕರ್ನಾಟಿಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ 
ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ 
ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 24-09-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ ಬಾಧಿತರಾಗುವವರು 
ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ಈ ಬಗ್ಗೆ 
ಆರು ಆಕ್ಷೇಪಣೆಗಳು ಬಂದಿದ್ದು, ಅವುಗಳನ್ನು ಪರಿಗಣಿಸಲಾಗಿದೆ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟ ಈ 
ಕೆಳಕಂಡಂತೆ ಇರುತ್ತದೆ: 












































ನೇಮಕಾತಿ ಪ್ರಾಧಿಕಾರ : ಕರ್ನಾಟಕ ಸರ್ಕಾರ 
ಇಲಾಖೆಯ ಹೆಸರು : ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, 
ಬೆಂಗಳೂರು. 

ಕಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಮೀಸಲಾತಿ ವಿದ್ಯಾರ್ಹತೆ ಮತ್ತು 

ಸಂಖ್ಯೆ ಶೇಕಡವಾರು ಅಂಕಗಳು 

ಮುಖ್ಯಪಟ್ಟ 

(1) | ಸತೀಶ್‌ ಕುಮಾರ್‌ ಹೊಸಮನಿ. 01-06-1969 ಪರಿಶಿಷ್ಟ ಜಾತಿ ಬಿ.ಎ. 
ಜವಹರ್‌ ನವೋದಯ ವಿದ್ಯಾಲಯ, ಬಿ.ಲಿಬ್‌ ಸೈನ್ಸ್‌ 
ಹೌತ್‌ ಪೇಠ್‌, ಶಹಾಪುರ ತಾಲ್ಲಾಕ್‌, 59.44% 
ಗುಲ್ಬರ್ಗಾ ಜಿಲ್ಲೆ-585287. 

(2) | ಸರಸ್ವತಿ ಎನ್‌. 28-03-1966 ಪ.ಜಾ./ಮಹಿಳೆ | ಬಿ.ಎ. 
ಲೈಬ್ರರಿಯನ್‌, ಸಿಟಿ ಸೆಂಟ್ರಲ್‌ ಲೈಬ್ರರಿ, ಬಿ.ಲಿಬ್‌ ಸೈನ್ಸ್‌ 
ರಾಬರ್ಟ್‌ಸನ್‌ಪೇಟ್‌, ಕೆ.ಜಿ.ಎಫ್‌, 54.13% 
ಕೋಲಾರ ಜಿಲ್ಲೆ-563122. 

ಹೆಚ್ಚುವರಿ ಪಟ್ಟಿ 

(1) ಸಿದ್ಧಗಂಗಯ್ಯ ಕೆ.ಎನ್‌. 15-03-1968 ಪರಿಶಿಷ್ಟ ಜಾತಿ | ಬಿ.ಎಸ್‌.ಸಿ. 
ಸನ್‌ ಆಫ್‌ ನರಸೀಯಪ್ಪ, ಕಾಮರಾಜನ ಹಳ್ಳಿ, ಬಿ.ಲಿಬ್‌ ಸೈನ್ಸ್‌ 
ಹುಲಿಕುಂಟಿ ಅಂಚೆ, ಕೊರಟಿಗರೆ 55.63% 
ತಾಲ್ಲೂಕ್‌, ತುಮಕೂರು ಜಿಲ್ಲೆ-572129. 

(2) | ಪಾರ್ವತಮ್ಮ ಸಿ. 01-11-1965 ಪ.ಜಾ./ಮಹಿಳೆ | ಬಿ.ಎ. 
ಲೈಬ್ರರಿಯನ್‌, ಸ್ಟೇಟ್‌ ಸೆಂಟ್ರಲ್‌ ಲೈಬ್ರರಿ, ಬಿ.ಲಿಬ್‌ ಸೈನ್ಸ್‌ 
ಕಬ್ಬನ್‌ ಪಾರ್ಕ್‌, ಬೆಂಗಳೂರು-560001. 51.60% 


ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆಯು ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ 
ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 232/99 ರ ಅಂತಿಮ ತೀರ್ಮಾನಕ್ಕೆ 


ಬದ್ಧವಾಗಿರುತ್ತದೆ. 
ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.777 ಕರ್ನಾಟಕ ಲೋಕ ಸೇವಾ ಆಯೋಗ. 


ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, "ಪಾರ್ಕ್‌ ಹೌಸ್‌" ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆಪಿಎಸ್‌ಸಿ:02 ಆರ್‌ಟಿಬಿ 2003, ದಿನಾಂಕ:24ನೇ ನವಂಬರ್‌, 2003 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಬಿ 1/2003 ದಿನಾಂಕ 30-04-2003 ರಲ್ಲಿ ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯಲ್ಲಿನ ರಸಾಯನ ಶಾಸ್ತ್ರಜ್ಞ 01 ಹುದ್ದೆಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಆ ಹುದ್ದೆಗೆ 
ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ 
ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ 
ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 07-07-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ ಬಾಧಿತರಾಗುವವರು 
ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ಈ ಬಗ್ಗೆ 
ಯಾವ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟಿ ಈ ಕೆಳಕಂಡಂತೆ ಇರುತ್ತದೆ: 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೪೭ 




















ನೇಮಕಾತಿ ಪ್ರಾಧಿಕಾರ : ನಿರ್ದೇಶಕರು, 
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ. 
ಇಲಾಖೆಯ ಹೆಸರು : ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು. 
ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ಮೀಸಲಾತಿ ವಿದ್ಯಾರ್ಹತೆ ಮತ್ತು 
ಸಂಖ್ಯೆ ಶೇಕಡವಾರು ಅಂಕಗಳು 
ಮುಖ್ಯಪಟ್ಟ 
(1) | ಸುಮತಿ ಕೆ.ಎನ್‌. 15-01-1970 | ಪರಿಶಿಷ್ಟ ಜಾತಿ ಎಂ.ಎಸ್‌.ಸಿ. 
ಡೋರ್‌ ನಂ. 545/17, ಸಿಲ್ವರ್‌ (ರಸಾಯನ ಶಾಸ್ತ್ರ) 
ಜ್ಯೂಬಿಲಿ ಪಾರ್ಕ್‌ ರೋಡ್‌, 63.10% 
ಕೆ.ಆರ್‌.ಪುರಂ, ಹಾಸನ-573201. 
ಹೆಚ್ಚುವರಿ ಪಟ್ಟಿ 
(1) | ಉಮೇಶ ಡಿ.ಜಿ. 02-05-1970 | ಪರಿಶಿಷ್ಟ ಜಾತಿ | ಎಂ.ಎಸ್‌.ಸಿ. 
ಸನ್‌ ಆಫ್‌ ಎಂ. ಗಂಗಾಧರಪ್ಪ, (ರಸಾಯನ ಶಾಸ್ತ್ರ 
ಪದ್ಮಾಂಬ ಲೇಔಟ್‌, ಹೊಸದುರ್ಗ, 61.28% 














ಚಿತ್ರದುರ್ಗ ಜಿಲ್ಲೆ-577527. 











ಬಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.778 ಕರ್ನಾಟಕ ಲೋಕ ಸೇವಾ ಆಯೋಗ. 
ಕರ್ನಾಟಕ ಲೋಕ ಸೇವಾ ಆಯೋಗ 
ಲೋಕ ಸೇವಾ ಆಯೋಗದ ಕಛೇರಿ, “ಪಾರ್ಕ್‌ ಹೌಸ್‌” ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಪಿಎಸ್‌ಸಿ:24 ಆರ್‌ಟಿಬಿ 2002, ದಿನಾಂಕ:29ನೇ ನವಂಬರ್‌, 2003 

ಆಯೋಗದ ಅಧಿಸೂಚನೆ ಸಂಖ್ಯೆ ಪಿಎಸ್‌ಸಿ 1 ಆರ್‌ಟಿಐ 7/2002 ದಿನಾಂಕ 26-11-2002 ರಲ್ಲಿ ಪದವಿ ಪೂರ್ವ ಶಿಕ್ಷಣ 
ಇಲಾಖೆಯಲ್ಲಿನ ಗಣಿತ ಶಾಸ್ತ್ರ ಉಪನ್ಯಾಸಕರ 15 ಹುದ್ದೆಗಳಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಆ ಹುದ್ದೆಗಳಿಗೆ 
ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ವೀಸಲಿರಿಸಿದ ತುಂಬದೆ ಇರುವ 
ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001 ರಡಿಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತಾತ್ಕಾಲಿಕ 
ಆಯ್ಕೆಪಟ್ಟಿಯನ್ನು ಸಮಸಂಖ್ಯೆ ಅಧಿಸೂಚನೆ ದಿನಾಂಕ 08-04-2003 ರಲ್ಲಿ ಪ್ರಕಟಿಸಿದ್ದು, ಆ ಆಯ್ಕೆಪಟ್ಟಿಯಿಂದ ಬಾಧಿತರಾಗುವವರು 
ತಮ್ಮ ಆಕ್ಷೇಪಣೆಗಳನ್ನು ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ 30 ದಿನಗಳೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ಈ ಬಗ್ಗೆ 
ಎರಡು ಆಕ್ಷೇಪಣೆಗಳು ಬಂದಿದ್ದು, ಅವುಗಳನ್ನು ಪರಿಗಣಿಸಲಾಗಿದೆ. ಸದರಿ ನಿಯಮಗಳ ನಿಯಮ-6 ರನ್ವಯ ಅಂತಿಮ ಆಯ್ಕೆಪಟ್ಟ 
ಈ ಕೆಳಕಂಡಂತೆ ಇರುತ್ತದೆ: 

















ನೇಮಕಾತಿ ಪ್ರಾಧಿಕಾರ : ಸರ್ಕಾರದ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ, ಕರ್ನಾಟಿಕ ಸರ್ಕಾರದ ಸಚಿವಾಲಯ, 
ಬೆಂಗಳೂರು. 

ಇಲಾಖೆಯ ಹೆಸರು : ಪದವಿ ಪೂರ್ವ ಶಿಕ್ಷಣ ಇಲಾಖೆ. 

ಕ್ರಮ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮ ದಿನಾಂಕ ವೀಸಲಾತಿ ವಿದ್ಯಾರ್ಹತೆ 

ಸಂಖ್ಯೆ 

1 2 3 4 5 

ಮುಖ್ಯಪಟ್ಟಿ 

(1) | ರಮೇಶ ಬಿ.ವಿ. 22-07-1972 ಪರಿಶಿಷ್ಟ ಜಾತಿ | ಎಂ.ಎಸ್‌.ಸಿ. 
ಸನ್‌ ಆಫ್‌ ವೆಂಕಟೇಶಪ್ಪ ಎಂ. (ಗಣಿತಶಾಸ್ತ್ರ) 
ಸಂಖ್ಯೆ: 359, 5ನೇ ಅಡ್ಡರಸ್ತೆ, 69.80% 
ಜಯನಗರ, ಕೋಲಾರ-563101. 

(2) | ತಿರುಮಲಯ್ಯ ಎ.ಎನ್‌. 22-05-1971 ಪರಿಶಿಷ್ಟ ಜಾತಿ ಎಂ.ಎಸ್‌.ಸಿ. 
ಅಬ್ಲೂಡು ಪೋಸ್ಟ್‌ ಅಂಡ್‌ ವಿಲೇಜ್‌, (ಗಣಿತಶಾಸ್ತ್ರ) 
ಶಿಡ್ಲಘಟ್ಟ ತಾಲ್ಲೂಕು, 64.60% 
ಕೋಲಾರ ಜಿಲ್ಲೆ-562105. 













































































೧೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 
1 ಫಿ 3 4 5 
4) [ರವಿ ವಿ 14-07-1972 ಪರಿಶಿಷ್ಟ ಜಾತಿ | ಎಂ.ಎಸ್‌.ಸಿ. 

ಸಂಖ್ಯೆ:2687, ಮೇದಾರ್‌ ಸ್ವೀಟ್‌, (ಗಣಿತಶಾಸ್ತ್ರ) 
1ನೇ ಅಡ್ಡರಸ್ತೆ, ಕೆ.ಆರ್‌. ಮೊಹಲ್ಲಾ, 62.10% 
ಮೈಸೂರು-570004. 

(4) | ರವಿಚಂದ್ರ ನಾಯಕರ್‌ ಎಸ್‌.ಎನ್‌. 24-06-1971 ಪರಿಶಿಷ್ಟ ಪಂಗಡ | ಎಂ.ಎಸ್‌.ಸಿ. 
ಮನೆ ಸಂಖ್ಯೆ:227, 3ನೇ ಅಡ್ಡರಸ್ತೆ, (ಗಣಿತಶಾಸ್ತ್ರ) 
ನ್ಯೂ ಬ್ಯಾಂಕ್‌ ಕಾಲೋನಿ, 62.00% 
ಕೋಣನಕುಂಟೆ, ಬೆಂಗಳೂರು-560062. 

(5) | ಚಂದ್ರಶೇಖರ ಎ.ಎನ್‌. 01-10-1972 ಪರಿಶಿಷ್ಟ ಜಾತಿ ಎಂ.ಎಸ್‌.ಸಿ. 
ಸಂಖ್ಯೆ:51, 2ನೇ ಮುಖ್ಯ ರಸ್ತೆ, (ಗಣಿತಶಾಸ್ತ್ರ) 
ಚೇತನ ಗಂಗಾನಗರ, 62.00% 
ಬೆಂಗಳೂರು-560032. 

(6) | ಸುಭಾಷ್‌ 02-06-1972 ಪರಿಶಿಷ್ಟ ಜಾತಿ ಎಂ.ಎಸ್‌.ಸಿ. 
ರೆಸಿಡೆಂಟ್‌ ಆಫ್‌ ಸೇವಾನಗರ ಡಿ ತಾಂಡ, (ಗಣಿತಶಾಸ್ತ್ರ) 
ಪೋಸ್ಟ್‌-ಧನುರ ಎಸ್‌ 61.80% 
ಭಾಲ್ಮಿ ತಾಲ್ಲೂಕು, ಬೀದರ್‌ ಜಿಲ್ಲೆ-585413 

(7) | ಲಮಾಣಿ ಜಿ.ಆರ್‌. 15-08-1973 |ಪಜಾ/ಗ್ರಾ ಎಂ.ಎಸ್‌.ಸಿ. 
ಕೇರಾಫ್‌ ಎಸ್‌ ಬಿ ಕಣ್ಣೂರು, (ಗಣಿತಶಾಸ್ತ್ರ) 
ಎಂಪ್ಲಾಯಿಮೆಂಟ್‌ ಕಛೇರಿ ಹತ್ತಿರ, 60.60% 
ವಿದ್ಯಾನಗರ, ಹುಬ್ಬಳ್ಳಿ-580021. 

(8) | ಭೀಮಪ್ಪ 15-08-1969 |ಪಜಾ/ಗ್ರಾ ಎಂ.ಎಸ್‌.ಸಿ. 
ಹುಣಸಗಿ ಪೋಸ್ಟ್‌, ಶೋರಾಮರ ತಾಲ್ಲೂಕು. (ಗಣಿತಶಾಸ್ತ್ರ) 
ಗುಲ್ಬರ್ಗಾ ಜಿಲ್ಲೆ-585215. 60.30% 

(9) | ನಾಗವೇಣಿ ವಿ. 11-03-1973 | ಪ ಜಾ/ಮಹಿಳೆ ಎಂ.ಎಸ್‌.ಸಿ. 
ಡಾಟರ್‌ ಆಫ್‌ ವೆಂಕಟರಾಮಯ್ಯ ಆರ್‌ (ಗಣಿತಶಾಸ್ತ್ರ) 
ಸಂಖ್ಯೆ: 13/80, ಟೌನ್‌ ಕ್ಲಬ್‌ ರಸ್ತೆ, 59.40% 
ಟೌನ್‌ ಕ್ಷಬ್‌ ಹಿಂಭಾಗ, 
ಚಾಮರಾಜನಗರ-571313. 

(10) | ರುದ್ರಯ್ಯ ಸಿ. 10-08-1969 ಪರಿಶಿಷ್ಟ ಜಾತಿ/ ಎಂ.ಎಸ್‌.ಸಿ. 
ಸುತ್ತೂರು, ಯರಸವಾಡಿ ಪೋಸ್ಟ್‌, ಕನ್ನಡ ಮಾಧ್ಯಮ (ಗಣಿತಶಾಸ್ತ್ರ) 
ಚಾಮರಾಜನಗರ ತಾಲ್ಲೂಕು ಮತ್ತು 51.40% 
ಜಿಲ್ಲೆ-571441. 

(11) | ಶ್ರೀಧರ ಸಿ. 05-04-1970 |ಪಜಾ/ದ್ರಾ ಎಂ.ಎಸ್‌.ಸಿ. 
ಯರಿಯೂರು ಪೋಸ್ಟ್‌, ಯಳಂದೂರು (ಗಣಿತಶಾಸ್ತ್ರ) 
ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ-571441. 57.00% 

(12) | ಕಾರ್ತಿಯಾಯಿನಿ ಓ. 25-02-1976 | ಪ ಜಾ/ಮಹಿಳೆ ಎಂ.ಎಸ್‌.ಸಿ. 
ಸಂಖ್ಯೆ 46,ಓಲ್ಲ್‌ ಪೋಸ್ಟ್‌ ಆಫೀಸ್‌ ರೋಡ್‌, (ಗಣಿತಶಾಸ್ತ್ರ) 
ಮೆಟಗಲ್ಲಿ ಎಕ್ಸ್‌ಟಿನ್ಷನ್‌ 77.00% 
ಮೈಸೂರು-570016. 

(13) | ಪಾರ್ವತಿ ಎನ್‌. ಬಾಗಲಕೋಟೆ 26-08-1974 | ಪ ಜಾ/ಮಹಿಳೆ ಎಂ.ಎಸ್‌.ಸಿ. 
ಹೌಸ್‌ ನಂಬರ್‌:40/1, ವಾಳ್ದೆಕರ್‌ ಪ್ಲಾಟ್‌, (ಗಣಿತಶಾಸ್ತ್ರ) 
ಕೇಶವಪುರ್‌, ಹುಬ್ಬಳ್ಳಿ-580023. 73.70% 

(14) | ಕಾರ್ತಿಕ ಎಂ. 09-06-1975 | ಪ ಜಾ/ಮಹಿಳೆ ಎಂ.ಎಸ್‌.ಸಿ. 
ಡಾಟರ್‌ ಆಫ್‌ ಮಾಳವನ್‌, ಚಪ್ಪರದಹಳ್ಳಿ, (ಗಣಿತಶಾಸ್ತ್ರ) 
ಸಂಡೂರ್‌ ಹೋಸ್ಟ್‌, ಬಳ್ಳಾರಿ ಜಿಲ್ಲೆ-583119. 73.30% 


















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ 
1 2 3 4 5 
(15) | ರಾಮಚಂದ್ರ ಎಸ್‌.ಆರ್‌. 28-05-1976 |ಪಜಾ/ಗ್ರಾ ಎಂ.ಎಸ್‌.ಸಿ. 
ಸನ್‌ ಆಫ್‌ ರಾಮಸ್ವಾಮಿ, ಅಂಬೇಡ್ಕರ್‌ ರಸ್ತೆ, (ಗಣಿತಶಾಸ್ತ್ರ) 
ಸರಗೂರ್‌, ಹೆಚ್‌.ಡಿ.ಕೋಟೆ ತಾಲ್ಲೂಕು, 69.70% 
ಮೈಸೂರು-571121. 
ಹೆಚ್ಚುವರಿ ಪಟ್ಟಿ 
(1) ಮಹಾದೇವಸ್ವಾಮಿ. ಎಂ. 05-03-1972 ಪರಿಶಿಷ್ಟ ಜಾತಿ ಎಂ.ಎಸ್‌.ಸಿ. 
ಸನ್‌ ಆಫ್‌ ಮಹಾದೇವಯ್ಯ, (ಗಣಿತಶಾಸ್ತ್ರ) 
ಬಂಡಳ್ಳಿ ಪೋಸ್ಟ್‌ ಅಂಡ್‌ ವಿಲೇಜ್‌, 58.30% 
ಕೊಳ್ಳೆಗಾಲ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ - 571439. 
(2) | ಪುಟ್ಟಸ್ವಾಮಿ, 25-06-1967 ಪರಿಶಿಷ್ಟ ಜಾತಿ ಎಂ.ಎಸ್‌.ಸಿ. 
ಮನೆ ಸಂಖ್ಯೆ: 4260, 4ನೇ ಅಡ್ಡರಸ್ತೆ, (ಗಣಿತಶಾಸ್ತ್ರ) 
ಹ್ಮ್‌ 
ಗಾಂಧೀನಗರ, ಮೈಸೂರು -570007. 55.70% 
(3) | ಅರುಣ್‌ ಕುಮಾರ್‌ ಎ 05-09-1978 ಪರಿಶಿಷ್ಟ ಜಾತಿ | ಎಂ.ಎಸ್‌.ಸಿ. 
ಸಂಖ್ಯೆ: 57, 8ನೇ ಅಡ್ಡರಸ್ತೆ, (ಗಣಿತಶಾಸ್ತ್ರ) 
p) ಯಿ 1 ಈ 
ಎ ಜೆ ಬ್ಲಾಕ್‌, ಎನ್‌ ಆರ್‌ ಮೊಹಲ್ಲಾ 83.90% 
ಮೈಸೂರು - 570007. 
(4) | ಅಶ್ವಿನಿ ಎಸ್‌ 24-01-1980 ಪರಿಶಿಷ್ಟ ಜಾತಿ | ಎಂ.ಎಸ್‌ಸಿ. 
ಸಂಖ್ಯೆ: 187, ಮುನಿಸ್ನಾಮಪ್ಪ ಲೇಔಟ್‌, (ಗಣಿತಶಾಸ್ತ್ರ) 
ಹ್‌ 
5ನೇ ಅಡ್ಡರಸ್ತೆ, ಹೆಚ್‌.ಎ.ಎಲ್‌.3ನೇ ಹಂತ, 73.10% 
ವಿಮಾನಪುರ ಪೋಸ್ಟ್‌, 
ಬೆಂಗಳೂರು - 560017. 
(5) | ಗುಂಡಪ್ಪ 01-06-1976 ಪರಿಶಿಷ್ಟ ಪಂಗಡ | ಎಂ.ಎಸ್‌.ಸಿ. 
ತಂದೆ :ಸಾಯಬಣ್ಣ, (ಗಣಿತಶಾಸ್ತ್ರ) 
ಣಿ ಈ 
ಮುಖ್ಯ ಅಂಚೆ ಕೋಳಾರ (ಕೆ) 72.50% 
ತಾಲ್ಲೂಕು ಮತ್ತು ಜಿಲ್ಲೆ ಜೀದರ್‌ 585403 
(6) | ಪ್ರಮೀಳ ಎಂ. 11-07-1978 ಪರಿಶಿಷ್ಟ ಜಾತಿ | ಎಂ.ಎಸ್‌.ಸಿ. 
ಸಂಖ್ಯೆ: 15, 4ನೇ ಅಡ್ಡರಸ್ತೆ, ಲಕ್ಕಸಂದ್ರ, (ಗಣಿತಶಾಸ್ತ್ರ) 
ಬೆಂಗಳೂರು - 560030. 12.20% 
(7) |ಸುನೇತ್ರಬಿವೈ 02-05-1979 ಪ ಜಾ/ಮಹಿಳೆ | ಎಂ.ಎಸ್‌.ಸಿ. 
ಕೇರಾಫ್‌ ಡಾಕ್ಟರ್‌ ಬಿ. ಓಂಕಾರ ಮೂರ್ತಿ, (ಗಣಿತಶಾಸ್ತ್ರ) 
ಹ್‌ 
ಮೈಲಾರಲಿಂಗೇಶ್ವರ ನಿಲಯ, 71.71% 
ಯುನಿಟಿ ಹೆಲ್ತ್‌ ಕಾಂಫ್ಲೆಕ್ಸ್‌ ಹಿಂಭಾಗ, 
ಕೆಳಗೋಟಿ, ಚಿತ್ರದುರ್ಗ - 577501. 
(8) | ಜ್ಯೋತಿಕಿರಣ್‌ ಎಸ್‌ 23-04-1979 ಪ ಜಾ/ಮಹಿಳೆ | ಎಂ.ಎಸ್‌.ಸಿ. 
ಕೇರಾಫ್‌ ಕೆಂಪದೇವಯ್ಯ, ಸಂಖ್ಯೆ: 147, (ಗಣಿತಶಾಸ್ತ್ರ) 
ಹ್‌ 
1ನೇ ಬ್ಲಾಕ್‌, 11ನೇ ಎ ಅಡ್ಡರಸ್ತೆ, 71.50% 
80 - ಅಡಿ ರಸ್ತೆ, ಎಂ ಎಲ್‌ ನಗರ, 
ಬಟವಾಡಿ, ತುಮಕೂರು - 572103. 
(9) ಮಹಾದೇವಸ್ವಾಮಿ ಬಿ ಎಸ್‌ 05-10-1976 | ಪ ಜಾ/ಗ್ರಾಮೀಣ ಎಂ.ಎಸ್‌.ಸಿ. 
ಸನ್‌ ಆಫ್‌ ಸಿದ್ಧಯ್ಯ, ಬುಜಗನಪುರ, (ಗಣಿತಶಾಸ್ತ್ರ) 
ಬೆಂದರವಾಡಿ ಪೋಸ್ಟ್‌, 68.40% 








ಚಾಮರಾಜನಗರ ತಾಲ್ಲೂಕು ಮತ್ತು 
ಜಿಲ್ಲೆ 571312. 

















೧೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 


























1 2 3 4 5 
(10) | ಪ್ರಕಾಶ ಎಂ.ಎನ್‌. 28-10-1976 ಪ ಜಾ/ ಕನ್ನಡ ಎಂ.ಎಸ್‌.ಸಿ. 
ಸನ್‌ ಆಫ್‌ ನಾಗೇಶ ಎಂ.ಕೆ. ಮಾಧ್ಯಮ (ಗಣಿತಶಾಸ್ತ್ರ 
ಎಲ್‌ ಐ ಜಿ -11 46, ಹೌಸಿಂಗ್‌ 66.90% 
ಬೋರ್ಡ್‌, ಅರಕಲಗೂಡು ಪೇಟಿ. 
ಹಾಸನ ಜಿಲ್ಲೆ — 573102. 

(11 | ಸತೀಶ ಎಂ. 25-11-195 |ಪಜಾ/ದ್ರಾ ಎಂ.ಎಸ್‌ಸಿ. 
ಸನ್‌ ಆಫ್‌ ಮಾಸ್ತಪ್ರ ದಸಕೊಪ್ಪ ವಿಲೇಜ್‌, (ಗಣಿತಶಾಸ್ತ್ರ 
ಆನಂದಪುರಂ ಮೋಸ್ಟ್‌ ಸಾಗರ ತಾಲ್ಲೂಕು, 65.42% 
ಶಿವಮೊಗ್ಗ ಜಿಲ್ಲೆ-577412. 

(2) | ಪಲ್ಪವಿ ಪಿ. ಪವಾರ್‌ 30-06-1979 | ಪ ಜಾ/ಮಹಿಳೆ ಎಂ.ಎಸ್‌.ಸಿ. 
ಎಲ್‌ ಐ ಜಿ 66, ಆಶೋಕನಗರ, (ಗಣಿತಶಾಸ್ತ್ರ) 
ಬೆಳಗಾಂ-590016 65.20% 

(13) | ಶಿವಸ್ಥಾಮಿ ಪಿ.ಎಂ. 04-11-1974 |ಪಜಾ/ಗ್ರಾ ಎಂ.ಎಸ್‌.ಸಿ. 
ಪೂರಿಗಾಲಿ ಅಂಡ್‌ ಪೋಸ್ಟ್‌, ಮಳವಳ್ಳಿ (ಗಣಿತಶಾಸ್ತ್ರ) 
ತಾಲ್ಲೂಕು, ಮಂಡ್ಯ ಜಿಲ್ಲೆ-571463. 64.50% 

(14) | ಉಮ ಎಂ. 12-12-1978 | ಪ ಜಾ/ ಮಹಿಳೆ | ಎಂ.ಎಸ್‌.ಸಿ. 
ಡಾಟರ್‌ ಆಫ್‌ ಎಂ.ನಾರಾಯಣ, ಮಣಿಘಟ್ವ, (ಗಣಿತಶಾಸ್ತ್ರ) 
ಕೋಲಾರ-563101. 63.50% 

(5) | ಹುಲಿಯಪ್ಪ ಹೆಚ್‌. 18-07-195 ಪಜಾ/ಗ್ರಾ ಎಂ.ಎಸ್‌.ಸಿ. 
ಚಿಲೇನಹಳ್ಳಿ, ದೊಡ್ಡ ಸಗ್ಗೇರಿ ಪೋಸ್ಟ್‌, (ಗಣಿತಶಾಸ್ತ್ರ) 
ಕೊರಟಗೆರೆ ತಾಲ್ಲೂಕು, 61.60% 
ತುಮಕೂರು ಜಿಲ್ಲೆ-572129. 























ಟಿಪ್ಪಣಿ: ಈ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಆಯ್ಕೆಯಾದ ಎಲ್ಲಾ ಅಭ್ಯರ್ಥಿಗಳ ಆಯ್ಕೆಯು ಮಹಿಳಾ ಮೀಸಲಾತಿ ಕುರಿತಂತೆ 
ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ (ಸಿವಿಲ್‌) ಸಂಖ್ಯೆ: 232/99 ರ ಅಂತಿಮ ತೀರ್ಮಾನಕ್ಕೆ 


ಬದ್ಧವಾಗಿರುತ್ತದೆ. 
ಜಿ.ಎ. ಹರೀಶ್‌ ಗೌಡ, 
ಕಾರ್ಯದರ್ಶಿ, 
ಪಿ.ಆರ್‌.779 ಕರ್ನಾಟಕ ಲೋಕ ಸೇವಾ ಆಯೋಗ. 


ತೋಟಗಾರಿಕೆ ಉಪ ನಿರ್ದೇಶಕರ ಕಛೇರಿ, ಕಬ್ಬನ್‌ ಉದ್ಯಾನವನ, ಬೆಂಗಳೂರು 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ತೋಉನಿ:ಕಉ:ವಿನಿ2:43:03-04, ದಿನಾಂಕ:27ನೇ ನವೆಂಬರ್‌ 2003 
ಕಬ್ಬನ್‌ ಉದ್ಯಾನವನದ ಅಧೀನದ ಬ್ಯಾಂಡ್‌ ಸ್ಟಾಂಡ್‌ ಸುತ್ತಲೂ ಟೆರೇಸ್‌ ಗಾರ್ಡನ್‌ ನಿರ್ಮಾಣ ಮಾಡಲು ಹಿರಿಯ 
ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಭೂ ದೃಶ್ಯ ವಿಭಾಗ, ಲಾಲ್‌ಬಾಗ್‌,ರವರು ನೀಡಿರುವ ನಕ್ಷೆಯಂತೆ ನಿರ್ಮಾಣ 
ಮಾಡಬೇಕಾಗಿರುತ್ತದೆ. ಅಧಿಕೃತ ಗುತ್ತಿಗೆದಾರರು ಈ ಕೆಳಗೆ ಸೂಚಿಸಿದ ವಿವರಗಳಂತೆ ಬ್ಯಾಂಡ್‌ ಸ್ಟಾಂಡ್‌ ಸುತ್ತಲೂ ಟೆರೇಸ್‌ ಗಾರ್ಡನನ್ನು 
ನಿರ್ಮಾಣ ಮಾಡಲು ನಿಮ್ಮ ಟೆಂಡರ್‌ನ್ನು ಮೊಹರಾದ ಲಕೋಟೆಯಲ್ಲಿಟ್ಟು ದಿನಾಂಕ: 20.12.03ರಂದು ಸಂಜೆ 4.00 ಗಂಟೆಯೊಳಗೆ ಈ 
ಕಛೇರಿಗೆ ನೀಡಲು ಕೋರಿದೆ. 








ವಿವರಗಳು ಪ್ರಮಾಣ ದರ ರೂ.ಗಳಲ್ಲಿ 
1. | ಶ್ರಬ್ಸ್‌: ಭೂಮಿಯನ್ನು 1"1%1"/2x1'12 
ಅಡಿ ಆಳಕ್ಕೆ ಅಗೆತ ಮಾಡಿ ಕೆಂಪುಮಣ್ಣು, ಮರಳು ಮತ್ತು 1000 ಸಂಖ್ಯೆ 


ಗೊಬ್ಬರವನ್ನು ಮಿಶ್ರಣ ಮಾಡಿ 1:2:5:ರಂತೆ ವಿವಿಧ 
ಜಾತಿಯ ಗಿಡಗಳನ್ನು ನೆಟ್ಟು ಸಮತಟ್ಟು ಮಾಡುವುದು 
(ಅಗೆತ ಮತ್ತು ಗಿಡಗಳು ಸೇರಿದಂತೆ) 




















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಡಿಸೆಂಬರ್‌ ೧೧, ೨೦೦೩ 


೧೪೫೧ 








ವಿವರಗಳು 


ಪ್ರಮಾಣ 


ದರ ರೂ.ಗಳಲ್ಲಿ 





ಹಡ್ಜ್‌ ಫಾರ್ಯೇಷನ್‌: ಹುಲ್ಲು ಹಾಸಿನ ಸುತ್ತಲೂ 
16.1 ಅಡಿ ಅಳತೆಯಲ್ಲಿ ಟ್ರೆಂಚಿಂಗ್‌ ಮಾಡಿ ನಂತರ 
1:3:ರ ಪ್ರಮಾಣದಲ್ಲಿ ಮಣ್ಣು, ಮರಳು ಮತ್ತು 
ಗೊಬ್ಬರವನ್ನು ಮಿಶ್ರಣ ಮಾಡಿ 1:0 ಅಡಿ ಅಂತರದಲ್ಲಿ 
ಬೇಲಿ ಜಾತಿಯ ಗಿಡಗಳನ್ನು ನೆಟ್ಟು ಭೂಮಿಯನ್ನು 
ಸಮತಟ್ಟು ಮಾಡಲು (ಅಗೆತ ಮಾಡಿರುವುದಕ್ಕೆ ಗಿಡದ 
ದರವು ಸೇರಿದಂತೆ) 


1000 ಆರ್‌.ಎಂ.ಟಿ. 





ಎ) 


ಹುಲ್ಲು ಹಾಸು ಅಭಿವೃದ್ಧಿ: 

ಹುಲ್ಲುಹಾಸು ಹಾಕುವ ಜಾಗವನ್ನು ಕೆತ್ತುವುದು ಹಾಗೂ 
ಮೇಲ್ಪದರದ 0.15 ಮೀ. ಮಣ್ಣನ್ನು ಕನಿಷ್ಠ 0.45 ಮೀ 
ಆಳದ ವರೆಗೆ ತೆಗೆಯುವುದು ನಂತರ ಅನುಪಯುಕ್ತ 
ಡೆಬರೀಸ್‌, ಹುಲ್ಲು ಹಾಗೂ ಇತ್ಯಾದಿ ಕಳೆ ಇವುಗಳನ್ನು 
ತೆಗೆದು ಮಣ್ಣಿನ ಜೊತೆಯಲ್ಲಿ 500 ಮೀ ದೂರದ ವರೆಗೆ 
ಹೊರಗೆ ಸಾಗಿಸುವುದು (ತುಂಬುವುದು ಹಾಗೂ ಸಾಗಾಣಿಕೆ 
ಸೇರಿ) 





ಮೊದಲನೆ ಅಗೆತ: 





ಬಿ) 


ಹುಲ್ಲು ಹಾಸು ಹಾಕಲು ಮಣ್ಣನ್ನು ಅಗೆಯುವುದು, 
ಕಳೆಗಳನ್ನು ತೆಗೆಯುವುದು ಅನುಪಯುಕ್ತ ಡೆಬರೀಸ್‌ ಹಾಗೂ 
ಹೆಂಟೆಗಳನ್ನು ಹೊಡೆದು ಹಾಕಿ ನೀರು ಹಾಯಿಸುವುದು. 
ಹುಲ್ಲುಹಾಸು ಹಾಕುವ ಜಾಗವನ್ನು ಎರಡನೇ ಬಾರಿಗೆ ಕಳೆ 
ಇತ್ಯಾದಿಗಳನ್ನು ತೆಗೆದು ಸಮತಟ್ಟು ಮಾಡುವುದು. 





ಅಗತ್ಯವಿರುವ ಕೆಂಪು ಮಣ್ಣನ್ನು ಕ್ರೋಢೀಕರಿಸಿ ಹುಲ್ಲು ಹಾಸು 
ಹಾಕುವ ಜಾಗಕ್ಕೆ ತುಂಬುವುದು. 





ಹುಲ್ಲುಹಾಸು ಹಾಕಲು ಬೇಕಾಗಿರುವ ಇತರೆ ಪರಿಕರಗಳಾದ 
ಮರಳು, ಕೊಟ್ಟಿಗೆ ಗೊಬ್ಬರ, ಕೆಂಪು ಮಣ್ಣು, ಇವುಗಳನ್ನು 
1:3:6: ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣ ಮಾಡಿ ಇವುಗಳನ್ನು 
7.5 ಸಿ.ಎಂ. ದಪ್ಪಕ್ಕೆ ಹರಡುವುದು. 





ಹುಲ್ಲುಹಾಸು ಹಾಕಲು ಬೇಕಾಗಿರುವ ರಸಗೊಬ್ಬರ ಹಾಗೂ 
ಹಿಂಡಿಗಳು, ಬೇವಿನ ಹಿಂಡಿ, ಬೋನ್‌ಮೀಲ್‌ ಪೋಟೆಸ್‌, 
ಅಮೊನಿಯಂ ಸಲ್ಫೇಟ್‌ ಮತ್ತು ಸಸ್ಯ ರಕ್ಷಣೆ ಔಷಧಿಗಳಾದ 
ಫ್ಯರಿಡಾನ್‌ ಹಾಗೂ ತಿಮ್ಮೆಟ್‌ ಇವುಗಳನ್ನು ಸರಬರಾಜು 
ಮಾಡುವುದು. 





ಜಿ) 








ಹುಲ್ಲು ಹಾಸನ್ನು ಅಭಿವೃದ್ದಿ ಪಡಿಸಲು ಈ ಕೆಳಕಂಡ ಅಳತೆಗೆ 
ಡೆಲ್ಲಿ ಬರ್ಮುಡಾ ಹುಲ್ಲನ್ನು ಸರಬರಾಜು 
ಮಾಡಬೇಕಾಗಿರುತ್ತದೆ. 














ಎ) 
ಬಿ) 


ಒಂದನೇ ಹುಲ್ಲುಹಾಸು ಒಟ್ಟು ವಿಸ್ತೀರ್ಣ - 2200 ಚ.ಮೀ. 
ಎರಡನೇ ಹುಲ್ಲುಹಾಸು ಒಟ್ಟು ವಿಸ್ತೀರ್ಣ - 800 ಚ.ಮೀ. 
ಮೂರನೇ ಹುಲ್ಲುಹಾಸು ಒಟ್ಟು ವಿಸ್ತೀರ್ಣ - 800 ಚ.ಮೀ. 


ತೋಟಗಾರಿಕೆ ಉಪ ನಿರ್ದೇಶಕರು, 
ಕಬ್ಬನ್‌ ಉದ್ಯಾನವನ, ಬೆಂಗಳೂರು. 


ನಿಬಂಧನೆಗಳು ಮತ್ತು ಷರತ್ತುಗಳು 
ಟೆಂಡರ್‌ ಫಾರಂ ಜೊತೆಯಲ್ಲಿ ರೂ. 15,000-00ಗಳ ಇ.ಎಂ.ಡಿ.ಯನ್ನು ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಪಡೆದು 
ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ರವರಿಗೆ ಸಂದಾಯವಾಗುವಂತೆ ಪಡೆದು ಸಲ್ಲಿಸಬೇಕು. ಡಿ.ಡಿ. ಇಲ್ಲದಿದ್ದ ಪಕ್ಷದಲ್ಲಿ 


ಅಂತಹ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 


ಟೆಂಡರ್‌ ಫಾರಂಗಳನ್ನು ಸೀಲ್‌ ಮಾಡಿರಬೇಕು ಹಾಗೂ 2003-04ನೇ ಸಾಲಿನ ಕಬ್ಬನ್‌ ಉದ್ಯಾನವನದ ಬ್ಯಾಂಡ್‌ 
ಸ್ಟ್ಯಾಂಡ್‌ನಲ್ಲಿ ಟೆರೇಸ್‌ ಗಾರ್ಡನ್‌ ನಿರ್ಮಾಣ ಮಾಡಲು ಎಂದು ನಮೂದಿಸಿರಬೇಕು. 


೧೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





3. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದ ದಿನಾಂಕ: 18.12.03 ರಿಂದ 19.12.03ರ ವರೆಗೆ ರೂ. 500 ಗಳನ್ನು ಪಾವತಿಸಿ 
ಪಡೆಯಬಹುದು. 

4. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಗೆ ಸಲ್ಲಿಸುವ ಕಡೆಯ ದಿನಾಂಕ: 20.12.03ರಂದು ಸಂಜೆ 4.00 ಗಂಟೆ ನಂತರ ಬಂದ 
ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಅಂದೇ ಸಂಜೆ 5.00 ಗಂಟೆಗೆ ಹಾಜರಿರುವ ಟೆಂಡರ್‌ದಾರರ ಸಮ್ಮುಖದಲ್ಲಿ 
ಟೆಂಡರ್‌ಗಳನ್ನು ತೆರೆಯಲಾಗುವುದು. 
ಯಶಸ್ವಿ ಟೆಂಡರ್‌ದಾರರು ಉದ್ಯಾನವನದ ನಿರ್ಮಾಣದ ನಂತರದ 6 ತಿಂಗಳ ಕಾಲ ನಿರ್ವಹಣೆ ಮಾಡಬೇಕಾಗಿರುತ್ತದೆ. 
ಟೆಂಡರ್‌ಗಳನ್ನು ಪುರಸ್ಕರಿಸುವ ಮತ್ತು ತಿರಸ್ಕರಿಸುವ ತೀರ್ಮಾನವು ತೋಟಗಾರಿಕೆ ನಿರ್ದೇಶಕರು, ಲಾಲ್‌ಬಾಗ್‌, ಬೆಂಗಳೂರು 
ರವರದೆ ಅಂತಿಮ ತೀರ್ಮಾನವಾಗಿರುತ್ತದೆ. 
ಟೆಂಡರ್‌ದಾರರು ಆದಾಯ ತೆರಿಗೆಯ ಕ್ಷಿಯೆರೆನ್ಸ್‌ ಸರ್ಟಿಫಿಕೇಟ್‌ನ್ನು ಟೆಂಡರ್‌ನೊಂದಿಗೆ ಲಗತ್ತಿಸಿರಬೇಕು. 
ಯಶಸ್ವಿ ಟೆಂಡರ್‌ದಾರರು ರೂ. 2.00 ಲಕ್ಷಗಳ ಮೌಲ್ಯದ ಬ್ಯಾಂಕ್‌ ಗ್ಯಾರಂಟಿಯನ್ನು ನೀಡಬೇಕು ಇದನ್ನು ಗುತ್ತಿಗೆ ಅವಧಿ 
ನಂತರ ಹಿಂದಿರುಗಿಸಲಾಗುವುದು. 

9. ಕಳೆದ ಎರಡು ಸಾಲಿನಲ್ಲಿ ಸದರಿ ಕೆಲಸ ಮಾಡಿರುವ ಬಗ್ಗೆ ಅನುಭವ ದೃಢೀಕರಣ ಪತ್ರ ನೀಡಬೇಕು. 

10. ಆದಾಯ ತೆರಿಗೆ ಹಾಗೂ ಮಾರಾಟ ತೆರಿಗೆ ಅನ್ವಯವಾದಲ್ಲಿ ನಿಯಮದಂತೆ ಬಿಲ್ಲಿನ ಮೂಲದಲ್ಲಿ ಕಟಾಯಿಸಲಾಗುವುದು. 

11. ಟೆಂಡರ್‌ದಾರರು ಯಾವುದೇ ಷರತ್ತುಗಳನ್ನು ವಿಧಿಸುವಂತಿಲ್ಲ. 

12. ಹೆಚ್ಚಿನ ಮಾಹಿತಿ ಮತ್ತು ವಿಷಯಗಳಿಗೆ ತೋಟಗಾರಿಕೆ ಉಪ ನಿರ್ದೇಶಕರು, ಕಬ್ಬನ್‌ ಉದ್ಯಾನವನ, ಬೆಂಗಳೂರುರವರ 
ಕಛೇರಿಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. 

ತೋಟಗಾರಿಕೆ ಉಪ ನಿರ್ದೇಶಕರು, 
ಪಿ.ಆರ್‌.760 ಕಬ್ಬನ್‌ ಉದ್ಯಾನವನ, ಬೆಂಗಳೂರು. 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ನಿರ್ದೇಶಕರವರ ಕಛೇರಿ, ನಂ.49, ಖನಿಜ ಭವನ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಕೈವಾಇ:ಅಭಿ:ವಾರ್ತೆ:2003-04, ದಿನಾಂಕ:25ನೇ ನವಂಬರ್‌, 2003 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ನಂ.49, ಖನಿಜ ಭವನ, ರೇಸ್‌ಕೋರ್ಸ್‌ ರಸ್ತೆ, ಬೆಂಗಳೂರು-1 ಈ ಕಛೇರಿಯ, 
ಅಭಿಲೇಖಾಲಯದಲ್ಲಿನ ಹಳೆ ಕಡತಗಳನ್ನು ಮತ್ತು ಪುಸ್ತಕಗಳನ್ನು ಟೆಂಡರ್‌ ಮೂಲಕ ಮಾರಾಟ ಮಾಡಲಾಗುವುದು. ಆಸಕ್ತಿಯುಳ್ಳವರು 
ದಿನಾಂಕ: 21.02.2004ರ ಅಪರಾಹ್ನ 4.00 ಗಂಟೆಯ ಒಳಗಾಗಿ ತಮ್ಮ ಹೆಚ್ಚಿನ ಟೆಂಡರ್‌ ದರವನ್ನು ಸೀಲು ಮಾಡಿದ ಲಕೋಟೆಯಲ್ಲಿ ಈ 
ಕೆಳಗೆ ಸಹಿ ಮಾಡಿರುವ ಅಧಿಕಾರಿಗಳಿಗೆ ತಲುಪಿಸುವುದು ಟೆಂಡರ್‌ದಾರರು ತಮ್ಮ ಟೆಂಡರ್‌ ಜೊತೆಯಲ್ಲಿ ರೂ. 1000- ಠೇವಣಿ ಹಣ 
ಪಾವತಿ ಮಾಡಿದ ರಸೀದಿಯನ್ನು ಲಗತ್ತಿಸಿರಬೇಕು. ಠೇವಣಿ ಇಲ್ಲದ ಟೆಂಡರ್‌ಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಟೆಂಡರ್‌ನ ಇತರ ನಿಬಂಧನೆಗಳನ್ನು ಕೆಲಸದ ವೇಳೆಯಲ್ಲಿ ಕಛೇರಿ ನೋಟೀಸ್‌ ಬೋರ್ಡಿನಲ್ಲಿ ನೋಡಬಹುದು. ಅಥವಾ 
ಕಛೇರಿಯಲ್ಲಿ ವಿಚಾರಿಸಬಹುದು. ದಿನಾಂಕ:21.02.2004ರಂದು 5.00 ಗಂಟೆಗೆ ಟೆಂಡರ್‌ಗಳನ್ನು ತೆರೆಯಲಾಗುವುದು. 
ಬಿಲ್ವಮಂಗಳ 
ಸಹಾಯಕ ನಿರ್ದೇಶಕರು (ವಾರ್ತೆ), 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ. 
ಟೆಂಡರ್‌ ಪ್ರಕಟಣೆ ನಿಬಂಧನೆಗಳು 
ಈ ನಿರ್ದೇಶನಾಲಯದಲ್ಲಿನ ಹಳೆ ಕಡತಗಳನ್ನು ಮತ್ತು ಪುಸ್ತಕಗಳನ್ನು ಟೆಂಡರ್‌ ಮೂಲಕ ವಿಲೇವಾರಿ ಮಾಡಲಾಗುವುದು: 

1. ಇಚ್ಚೆಯುಳ್ಳವರು ತಮ್ಮ ಹೆಚ್ಚಿನ ದರವನ್ನು ಮೊಹರಾದ ಲಕೋಟೆಯಲ್ಲಿ ಆಯುಕ್ತರು ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, 
ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ನಂ.49, ಖನಿಜ ಭವನ, ರೇಸ್‌ ಕೋರ್ಸ್‌ ರಸ್ತೆ, ಬೆಂಗಳೂರು-1 ಇವರಿಗೆ 
ದಿನಾಂಕ:21.02.2004ರ ಅಪರಾಹ್ನ 4.00 ಗಂಟೆಯೊಳಗೆ ತಲುಪಬೇಕು. 
ಪ್ರತಿಯೊಬ್ಬ ಟೆಂಡರ್‌ದಾರರ ತಮ್ಮ ಹೆಚ್ಚಿನ ದರದ ಲಕೋಟೆ ಜೊತೆಯಲ್ಲಿ ರೂ. 1000/-ರಂತೆ ಠೇವಣಿ ಸಲ್ಲಿಸಬೇಕು. 

ಈ ಠೇವಣಿಯನ್ನು ಕಛೇರಿಯ ಕ್ಯಾಷ್‌ ಕೌಂಟರ್‌ನಲ್ಲಿ ಆಯುಕ್ತರು ಕೈಗಾರಿಕಾಭಿವೃದ್ದಿ ಹಾಗೂ ನಿರ್ದೇಶಕರು, ಕೈಗಾರಿಕಾ ಮತ್ತು 
ವಾಣಿಜ್ಯ ಇಲಾಖೆ, ಬೆಂಗಳೂರು-11 ರವರ ಹೆಸರಿನಲ್ಲಿ ಪಾವತಿ ಮಾಡಿ ರಸೀದಿಯನ್ನು ಟೆಂಡರ್‌ ಜೊತೆಯಲ್ಲಿ 
ಲಗತ್ತಿಸಿರಬೇಕು. 

ಠೇವಣಿಯಿಲ್ಲದ ಟೆಂಡರ್‌ಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಆಯ್ಕೆಯಾದ ಟೆಂಡರ್‌ದಾರರ ಹೆಸರುಗಳನ್ನು ಕಛೇರಿಯ ನೋಟೀಸ್‌ ಬೋರ್ಡ್‌ನಲ್ಲಿ ಪ್ರಕಟಿಸಲಾಗುವುದು. 

ಆಯ್ಕೆಯಾದ ಟೆಂಡರ್‌ದಾರರು ಬಾಕಿ ಹಣವನ್ನು ಮಾರಾಟ ಆದ ದಿನವೇ ಪಾವತಿ ಮಾಡತಕ್ಕದ್ದು. ಮತ್ತು ಅವರ ಸ್ವಂತ 
ತೂಕದ ವ್ಯವಸ್ಥೆಯಿಂದ ತೂಕ ಮಾಡಿ ಅಂದೇ ಟೆಂಡರ್‌ನಲ್ಲಿ ಕೊಂಡ ವಸ್ತುಗಳನ್ನು ಪಡೆಯಬೇಕು. 

7. ವಿಲೇವಾರಿ ಮಾಡಲಾಗುವ ವಸ್ತುಗಳನ್ನು ಜನವರಿ ದಿನಾಂಕ:16.02.2003 ರಿಂದ 20.02.2004ರ ಒಳಗೆ ಅಪರಾಹ್ನ 3.00 
ರಿಂದ 5.00 ಗಂಟೆಯ ಮಧ್ಯೆ ಪರಿಶೀಲಿಸಬಹುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೫೩ 





8. ನಿರ್ದೇಶನಾಲಯಕ್ಕೆ ಯಾವ ಕಾರಣವೂ ನೀಡದೆ ಯಾವುದಾದರೂ ಟೆಂಡರ್‌ನ್ನು ಒಪ್ಪುವ ಮತ್ತು ತಿರಸ್ಕರಿಸುವ ಹಕ್ಕನ್ನು 
ಕಾದಿರಿಸಲಾಗಿರುತ್ತದೆ. 

9 ಖರೀದಿಸಿದ ವಸ್ತುಗಳನ್ನು ತಕ್ಷಣ ದಾಖಲೆ ಕೊಠಡಿಯಿಂದ ತೆಗೆದುಕೊಂಡು ಹೋಗತಕ್ಕದ್ದು, ಖರೀದಿಸಿದ ಮೇಲೆ ವಸ್ತುಗಳಿಗೆ 
ಇಲಾಖೆಯವರು ಯಾವ ರೀತಿಯಲ್ಲೂ ಜವಾಬ್ದಾರರಾಗಿರುವುದಿಲ್ಲ. 


ಬಿಲ್ವಮಂಗಳ 
ಸಹಾಯಕ ನಿರ್ದೇಶಕರು (ವಾರ್ತೆ), 
ಪಿ.ಆರ್‌. 780 ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ. 
ಪ್ರಾಂಶುಪಾಲರ ಕಛೇರಿ, ಬೆಂಗಳೂರು ವೈದ್ಯಕೀಯ ವಿದ್ಯಾಲಯ, ಬೆಂಗಳೂರು 
ಸಂಕ್ಷಿಪ್ತ ಟೆಂಡರ್‌ ಅಧಿಸೂಚನೆ 
ಸಂಖ್ಯೆ: ಬೆಂವೈವಿ:ಲೆಕ್ಕಪತ್ರ(1)38:2003-04, ಬೆಂಗಳೂರು, ದಿನಾಂಕ:24ನೇ ನವಂಬರ್‌, 2003 
ವಿಷಯ: ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿಯ ಗ್ರಂಥಾಲಯಕ್ಕೆ ವೈದ್ಯಕೀಯ ಪುಸ್ತಕಗಳು ಹಾಗೂ 
ವೈದ್ಯಕೀಯ ಜರ್‌ನಲ್ಸ್‌ಗಳನ್ನು ಸರಬರಾಜು ಮಾಡಲು ಟೆಂಡರ್‌ ಕರೆಯುತ್ತಿರುವ ಬಗ್ಗೆ. 


ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯಕ್ಕಾಗಿ ವೈದ್ಯಕೀಯ ಪುಸ್ತಕಗಳು ಮತ್ತು ಜರ್ನಲ್ಸ್‌ಗಳ ಸರಬರಾಜಿಗೆ ಮೊಹರಾದ 
ಟೆಂಡರ್‌ಗಳನ್ನು ಕರೆದಿದೆ. 


ಟೆಂಡರ್‌ ಫಾರಂ ಮತ್ತು ಷರತ್ತುಗಳು ಮುಂತಾದ ವಿವರಗಳನ್ನು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಕಛೇರಿಯಲ್ಲಿ 
ಸರ್ಕಾರಿ ಕೆಲಸದ ದಿನಗಳಲ್ಲಿ ಕೆಲಸದ ವೇಳೆಯಲ್ಲಿ ರೂ. 350-00 (ರೂ. ಮುನ್ನೂರ ಐವತ್ತು ಮಾತ್ರ) ಗಳನ್ನು ನಗದಾಗಿ ಪಾವತಿಸಿ (ತೆರಿಗೆ 
ಪ್ರತ್ಯೇಕ) ದಿನಾಂಕ:15.12.2003ರವರೆಗೆ ಪಡೆದುಕೊಳ್ಳಬಹುದು. ಟೆಂಡರ್‌ ಫಾರಂ ಮತ್ತು ವಿವರಗಳನ್ನು ಅಂಚೆಯ ಮೂಲಕ ಕಳುಹಿಸುವ 
ವ್ಯವಸ್ಥೆ ಇರುವುದಿಲ್ಲ. ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 30.12.2003ರಂದು ಸಂಜೆ 3.00 ಗಂಟೆಯೊಳಗೆ ಸಲ್ಲಿಸತಕ್ಕದ್ದು. 

ಟೆಂಡರ್‌ಗಳನ್ನು ಪ್ರಾಂಶುಪಾಲರು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇವರ ಕಛೇರಿಯಲ್ಲಿ ಹಾಜರಿದ್ದ 
ಟೆಂಡರುದಾರರ ಸಮ್ಮುಖದಲ್ಲಿ ದಿನಾಂಕ:30.12.2003ರಂದು ಸಂಜೆ 4.00 ಗಂಟೆಗೆ ತೆರೆಯಲಾಗುವುದು. 

ಪ್ರಾಂಶುಪಾಲರು, 
ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, 

ಪಿ.ಆರ್‌. 781 ಬೆಂಗಳೂರು. 


OFFICE OF THE EXECUTIVE ENGINEER-No.2 
VARAHI RESERVOIR PROJECT DIVISION, SIDDAPURA, UDUPI DISTRICT 
PRE-QUALIFICATION TENDER NOTIFICATION 
Application addressed to the Executive Engineer, No.2 Varahi Reservoir Project Division, 
Siddapura, Udupi District is invited from the Registered Class-l Contractors! firms having necessary 
facilities, experiences, ability and financial resources to execute the work in a satisfactory manner as a 
pre-qualification for enlistment as an eligible Contractor/Firm for tendering to the following Work: 
Note: Whenever the words Contractor/firms appear, they mean "PRIME CONTRACTOR". 
Name of Work: Construction of an Aqueduct Across Varahi River connecting Varahi Right Bank 
Common Canal and Varahi Left Bank Canal near Shankaranarayana Village, 
Kundapura Taluk, Udupi District. 
Estimated Cost: (Approx. - Rs. 700.00 Lakhs 
Nature of Works: 

1) Should have constructed a aqueduct with open pile foundation. The tenderers who have 
executed the Construction of an Aqueduct of similar type and similar nature of work are only 
eligible to participate in the tenders. 

Blank tender documents will be issued only to the pre-qualified Contractor/firms. Pre-qualification 
criteria to be fullfilled by the Contractors are clearly indicated in the pre-qualification documents. 

1. Last date for receipt of application for pre-qualification 12-12-2003 (During Working 
Document from Contractors/Firm Hours) 

2. Date of Issue of Pre-qualification Document 16.12.2003 to 18.12.2003 (During 

Working Hours) 
Note: Pre-qualification Document Charges: 
The Contractors should remitt Rs. 2,000 including all taxes towards pre-qualification booklets. An 
additional Rs. 100/-should be paid as postal charges who intend to have the application sent by post. The 
Demand draft should be drawn in favour of Executive Engineer, No.2 Varahi Reservoir Project Division, 


Siddapura, Kundapura Taluk payable at State Bank of Mysore, Kundapura, Udupi District, Karnataka 
State. 


೧೪೫೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





This Office is not responsible for not having received the application through post or any delay in 
receiving the tender booklet. 

3. Last date of receipt of completed Pre-qualification Document. 30-12-2003 Upto 4.00 P.M. 

4. Date of opening of Pre-qualification-Document. On 30.12.2003 at 4.30 P.M. or 
any other date and time which 
will be intimated in duecourse. 

Executive Engineer, 
PR-782 No.2 Varahi Reservoir Project Division, 
Siddapura, Udupi Dist. 
ಕಾವೇರಿ ನೀರಾವರಿ ನಿಗಮ (ನಿ) 
(ಕರ್ನಾಟಕ ಸರ್ಕಾರದ ಉದ್ಯಮ) 
ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ಮಂಚನಬೆಲೆ ಯೋಜನಾ ವಿಭಾಗ ಕಾವೇರಿ ನೀರಾವರಿ ನಿಗಮ (ನಿ), ರಾಮನಗರಂ 
ಸಂಕ್ಷಿಪ್ತ ಟೆಂಡರ್‌ ಪ್ರಕಟಣೆ ಸಂಖ್ಯೆ: 18:2003-04, ಬೆಂಗಳೂರು, ದಿನಾಂಕ:7ನೇ ನವಂಬರ್‌, 2003 
ಈ ಕೆಳಗೆ ನಮೂದಿಸಿರುವ ಕೆಲಸಕ್ಕಾಗಿ ಪ್ರತ್ಯೇಕವಾದ ಮೊಹರು ಮಾಡಿದ ಶೇಕಡಾವಾರು ಟೆಂಡರನ್ನು ನೋಂದಾಯಿಸಿದ 
ಗುತ್ತಿಗೆದಾರರಿಂದ ದ್ವಿಪ್ರತಿಯಲ್ಲಿ ದಿನಾಂಕ:16.12.2003ರ ಮಧ್ಯಾಹ್ನ 4.00 ಗಂಟೆಯವರೆಗೆ ಸ್ವೀಕರಿಸಲಾಗುವುದು ಮತ್ತು ಸಾಧ್ಯವಾದಲ್ಲಿ 
ಅದೇ ದಿನ ಟೆಂಡರನ್ನು ತೆರೆಯಲಾಗುವುದು. 
































ಕ್ರ. ಕೆಲಸದ ಹೆಸರು ಟೆಂಡರಿ ಇಎಂಡಿ | ಟೆಂಡರ್‌ ಫಾರಂ | ಕಾಲಮಿತಿ | ಅರ್ಹ ಗುತ್ತಿಗೆದಾರರ ದರ್ಜೆ 
ಸಂ. ಗಿಡಲಾದ ರೂ. | ಬೆಲೆ (ಹಿಂದಿರುಗಿ (ಮಳೆಗಾಲ 
ಮೊತ್ತ | ಶೇ.2% | ಸಲಾಗುವುದಿಲ್ಲ. | ಸೇರಿ) 
(ರೂ.ಗಳಲ್ಲಿ) 
1 2 3 4 5 6 ತ 

1. ಇಗ್ಗಲೂರು ಬ್ಯಾರೇಜ್‌ 467584 11700 2000 4 ಮುಖ್ಯ ಇಂಜಿನಿಯರ್‌ 
ಯೋಜನೆಯಡಿ ಮಳವಳ್ಳಿ ತಿಂಗಳು | ಸಂಪರ್ಕ ಮತ್ತು ಕಟ್ಟಡಗಳು 
ತಾಲ್ಲೂಕಿನ ನಿಟ್ಟೂರು ಕೆರೆಗೆ (ಎಲೆಕ್ಟ್ರಿಕಲ್‌ ವಿಂಗ್‌) ಇವರ 
ನೀರೊದಗಿಸುವ ಏತ ನೀರಾವರಿ ಕಛೇರಿಯಲ್ಲಿ 2ನೇ 
ಯೋಜನೆಗೆ ಸಾವಂದಿಪುರ ದರ್ಜೆಯಲ್ಲಿ ಮತ್ತು 
ಗ್ರಾಮದ ಬಳಿಯಿಂದ 11 ಕೆ.ವಿ. ಎಲೆಕ್ಟ್ರಿಕಲ್‌ 
ಎಕ್ಸ್‌ಪ್ರೆಸ್‌ ಫೀಡರ್‌ ವಿದ್ಯುತ್‌ ಇನ್ಸ್‌ಪೆಕ್ಟೊರೇಟ್‌ನಲ್ಲಿ 1ನೇ 
ಮಾರ್ಗವನ್ನು ಮುಂದುವರೆಸುವ ದರ್ಜೆಯಲ್ಲಿ ಗುತ್ತಿಗೆ 
ಕಾಮಗಾರಿ. ನೋಂದಣಿ ಯಾಗಿರಬೇಕು. 











ಟೆಂಡರ್‌ ಫಾರಂಗಳಿಗಾಗಿ ನೋಂದಣಿ ದಾಖಲೆ ಮತ್ತು ಟೆಂಡರ್‌ ಬೆಲೆಯೊಂದಿಗೆ ಅರ್ಜಿಯನ್ನು ದಿನಾಂಕ: 10.12.2003ರಂದು 
ಮಧ್ಯಾಹ್ನ 5.30 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಟೆಂಡರ್‌ ಫಾರಂಗಳನ್ನು ಅಂಚೆಯಲ್ಲಿ ಕಳುಹಿಸಲಾಗುವುದಿಲ್ಲ. 
ಖಾಲಿ ಟೆಂಡರ್‌ ಫಾರಂಗಳನ್ನು ದಿನಾಂಕ:12.12.2003ರಂದು ಕಛೇರಿಯ ಕೆಲಸದ ವೇಳೆಯಲ್ಲಿ ನೀಡಲಾಗುವುದು. 
ಮೇಲ್ಕಂಡ ದಿನಾಂಕಗಳಲ್ಲೇನಾದರೂ ಸರ್ಕಾರಿ ರಜಾ ದಿನವಾದ ಪಕ್ಷದಲ್ಲಿ ಮರುದಿನ ಕಛೇರಿ ವೇಳೆಗೆ ಅನ್ವಯಿಸುತ್ತದೆ. 
ಷರತ್ತುಗಳನ್ನೊಳಗೊಂಡ ಟೆಂಡರನ್ನು ತಿರಸ್ಕರಿಸಲಾಗುವುದು. 
ಗುತ್ತಿಗೆ ನೋಂದಣಿ ಪ್ರತಿಗಳನ್ನು ಮನವಿಯ ಸಂಗಡ ಲಗತ್ತಿಸುವುದು. ತಪ್ಪಿದಲ್ಲಿ ಅವರ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 
ಸಲ್ಲಿಸಿದ ಟೆಂಡರುಗಳನ್ನು ಪರಿಗಣಿಸುವ ಅಥವಾ ಯಾವುದೇ ಕಾರಣ ನೀಡದೇ ತಿರಸ್ಕರಿಸುವ ಹಕ್ಕನ್ನು ಇಲಾಖೆಯವರು 
ಕಾಯ್ದಿರಿಸಲಾಗಿದೆ. 
ಟೆಂಡರ್‌ ಫಾರಂಗಾಗಿ ನೀಡಿದ ಹಣವನ್ನು ಯಾವುದೇ ಕಾರಣದಿಂದಲೂ ಹಿಂದಿರುಗಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳನ್ನು 
ಸದರೀ ಕಛೇರಿಯಿಂದ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 
ವಿ.ಸೂ.1. ಇ.ಎಂ.ಡಿ. ಯನ್ನು ಡಿ.ಡಿ. ರೂಪದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕಾವೇರಿ ನೀರಾವರಿ ನಿಗಮ (ದಿ) ಅಥವಾ 
ಕಾರ್ಯಪಾಲಕ ಅಭಿಯಂತರರು, ಮಂಚನಬೆಲೆ ಯೋಜನಾ ವಿಭಾಗ, ರಾಮನಗರಂ, ಇವರ ಹೆಸರಿನಲ್ಲಿ ಸಲ್ಲಿಸುವುದು. 
ಕಾರ್ಯಪಾಲಕ ಅಭಿಯಂತರರು, 
ಮಂಚನಬೆಲೆ ಯೋಜನಾ ವಿಭಾಗ, ಕಾವೇರಿ 
ಪಿ.ಡಿ. 89 ನೀರಾವರಿ ನಿಗಮ (ನಿ), ರಾಮನಗರಂ. 
THE KARNATAKA BOARD OF WAKFS 
"DARUL AWKAF", No. 6, Cunningham Road, Bangalore 
CORRIGENDUM 
No: KTW/REG/14/BGM/91-92, Bangalore, Dated:16th October, 1991 
Sub: Correction of entries in the Registration Certificate No.KTW/REG/2/BGM/84-85 
Dated:28.12.1984 in respect of Hazrath Mir Khaleelulah Dargah, C.B.T. Bus Stand, Belgaum. 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೫೫ 





This institution Hazrath Mir Khaleelullah Dargah, C.B.T. Bus Stand, Belgaum, and its properties 
has been registered as Wakf vide Registration Certificate No. KTWI/REG/2/BGM/84-85 Dated:28.12.1984. 

Whereas the Chairman, District Wakf Committee, Belgaum, in his letter No. DWC/REG/9/BGM/ 
91-92/392 Dated:19.09.1991 is reported that the area which was proposed for registration in the above 
Certificate was East-West;32' & North-South:150' But the actual area after measurement by the Forest 
Department is East-West 40' and North-South: 150'- Hence recommended to issue Corrigendum in this 
behalf. Hence this Corrigendum. 




















For The Existing Entries as per Board's Certificate Read the Corrected Entries 
No. KTW/REG/2/BGM/84-85 Dtd:28.12.1984. 
Sy.No.316 Sy. No.316 
Area: East-West:32' Area: East-West: 40' 
North-South:150' North-South: 150' 
Boundaries: Boundaries: 
East: Compound wall of K.S.R.T.C. East: Compound wall of K.S.R.T.C. 
West: Compound wall of Krishi Bhavan Rice Mill West: Compound wall of Krishi Bhavan 
and Forest Office Quarters. and Forest Office Quarters. 
North: Open Space of Forest Department. North: Open Space of Forest Department. 
South: Main Road. South: Main Road. 
Secretary, 
PD-88 The Karnataka Board of Wakfs. 
FORM-IV 
(See Rule 12) 
NOTICE 


It is hereby notified that the undersigned has changed his/her name from MUTTELLAPPA 
NAGAPPA MADAR to MUTTURAJ NAGAPPA MUTGOL. 
PD-164 MUTTURAJ NAGAPPA MUTGOL. 
FORM-I 
(See Rule 9) 
DEPARTMENT OF TECHNICAL EDUCATION 
Directorate of Technical Education, Palace Road, Bangalore-560 001 
NOTIFICATION 
No. DTE 13: EST 5/03, Dated: 1st December, 2003 
SRI. PUTTALAKSHMI NARASIMHAIAH H.N. working as First Division Asst. in the C.P.C., Govt. 
Polytechnic, Mysore, Department of Technical Education, Bangalore is permitted to change his name to 
H.N.P. NARASIMHAIAH. 


Director, 
PD-165 Department of Technical Education, 
Palace Road, Bangalore. 
FORM-l 
(See Rule 9) 


Department of Public Instruction (Education Department) 
OFFICE OF THE SECRETARY AND EX-OFFICIO J.D.P.l. BANGALORE 
NOTIFICATION 
Dated: 5th December, 2003 
SHRI M.B. CHIKKAIAH working as First Division Asst. in the Education Department of/ office of 
the Secretary & Ex-Officio J.D.P.l., Bangalore Division, 6th Cross, 1st Floor, KSEEB Building, 
Malleshwaram, Bangalore-560 003 is permitted to change his Name to M.B. CHIKKANNA. 
Secretary & Ex-Officio J.D.P.l. Bangalore 
PD-166 Division, Bangalore. 
IN THE COURT OF THE IV. ADDL. CITY CIVIL & SESSIONS JUDGE MAYOHALL UNIT, BANGALORE 
P & SC. 15039/2003. 
Petitioner: Dr. A.A. Natarajan, S/o late A.R. Annamalai, 60 years, MGR Engineering College 
Campus, Maduraivoyal., Chennai-600095. 
-Vs- 
Respondent: Nil 


೧೪೫೬ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ 


ಭಾಗ - ೫ 





the proceedings before the grant of succession certificate. 


PUBLIC NOTICE 
Notice is hereby given that a petition has been made to this court for grant of succession 
certificate Under Sec. 372 of the Indian Succession Act. in respect of the assets/securities of Rathna 
Sabapathi @ A.A. Nandu @ A.A. Nandakumar who died on 21.07.2003. 
Be it known that no caveat has been entered and that the said petition is posted for hearing on 
15.12.2003 and all persons claiming to have any interest in the estate of the deceased may come and see 


Given under my hand and the seal of the court this 3rd day of Nov. 2003. 
By Order of the court, 
Asst. Registrar, 


PD-90 


City Civil Court, Mayohall, Bangalore. 
ಗದಗ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 
ಜಿಲ್ಲಾಧಿಕಾರಿಗಳು, ಗದಗ ಜಿಲ್ಲೆ ಹಾಗೂ ಜಿಲ್ಲಾ ಟೆಂಡರ್‌ ಬುಲೆಟಿನ್‌ ಅಧಿಕಾರಿಗಳು ಇವರಿಂದ ಅಧಿಕೃತವಾಗಿ ಪ್ರಕಟಿಸಲ್ಪಟ್ಟಿದ್ದು 

ಸಂಖ್ಯೆ: ಆಡಳಿತ! ಟೆಂ.ಬು./ಸಿಆರ್‌/2002-03, ದಿನಾಂಕ:29ನೇ ಡಿಸೆಂಬರ್‌, 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ವ್ಯ.ಶಾ.ಇ.29. ಶಾಸನ 99 ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್‌ 2000ರನ್ವಯ ಗದಗ 
ಜಿಲ್ಲೆಯಲ್ಲಿ ಬರುವ ವಿವಿಧ ಇಲಾಖೆಗಳಿಂದ ಪ್ರಕಟಿಸಲಾದ ಟೆಂಡರುಗಳನ್ನು ಜಿಲ್ಲಾ ಟೆಂಡರ್‌ ಬುಲೆಟಿನ್‌ದ ದಿನಾಂಕ:29ನೇ ಡಿಸೆಂಬರ್‌ 
2003ರವರೆಗೆ ಸಾರ್ವಜನಿಕರ ತಿಳುವಳಿಕೆಗಾಗಿ ಪ್ರಕಟಿಸಲಾಗಿದೆ. 





























ಭಾಗ-1 
ಅ. ಇಲಾಖೆಯ ಹೆಸರು ಟೆಂಡರ್‌ ಪ್ರಕಟಣೆಯ ಕೆಲಸದ ವಿವರ: ಸಂಗ್ರಹಣೆ ಟೆಂಡರಿನ ಮೊತ್ತ 
ನಂ. ಸಂಖ್ಯೆ ಮತ್ತು ದಿನಾಂಕ ಮಾಡಬೇಕಾದ ವಸ್ತುಗಳ ವಿವರ ವಸ್ತುಗಳ ಖರೀದಿ 
ದರಖಾಸ್ತು 
1 2 3 4 5 
1. ಉಪ ಅರಣ್ಯ ನಂ. ಡಿ2. ಬಿಎಜಿಎಲ್‌ಡಿ: | 1. | ಮಳೆ ನೀರು ಹರಿಯುವ 33.16 
ಸಂರಕ್ಷಣಾಧಿಕಾರಿಗಳು, ಗದಗ ಕೆಲಸ ಸಿಆರ್‌.29:2003-04 ಚರಂಡಿಯನ್ನು ಒಂದಕ್ಕೊಂದು 
ವಿಭಾಗ, ಗದಗ. ದಿನಾಂಕ:7.11.2003. ಸೇರಿಸುವುದು. 
2. | ಒಳ ಹರವಿನ ಮಾರ್ಗದ 
ಪುನರ್‌ ನಿರ್ಮಾಣ. 
3. | ಕೊಳಚೆ ನೀರನ್ನು ತಡೆದು 
ತಿರುಗಿಸುವ ಮೋರಿಗಳು. 
4. | ಅಡಿ ಕಾಲುವೆಗಳು. 
ಫ್ರಿ 1. | ಏರಿ ಬಲಪಡಿಸುವುದು. 38.59 
2 ದ್ವೀಪ ನಿರ್ಮಾಣ 
3. | ಸ್ಟೋನ್‌ ಫಿಟ್ಟಿಂಗ್‌ 
4. | ಓಡಾಟದ ಮಾರ್ಗ 
3. 1. | ಬೇಲಿ 59.64 
2. | ಪಬ್ಲಿಕ್‌ ಎಮಿನಟಿಜ್‌ 8.00 
3. | ಅರಣ್ಯೀಕರಣ 
4. | ಕೊಳಚೆ ನೀರನ್ನು ತೆಗೆದು 6.37 
ತಿರುಗಿಸುವಮೋರಿಗಳು. 
ಒಟ್ಟು 152.13 
ಭಾಗ-2 
ಅ. ಇಲಾಖೆಯ ಹೆಸರು ಟೆಂಡರ್‌ ಪ್ರಕಟಣೆಯ ಕೆಲಸದ ವಿವರ ಟೆಂಡರ್‌ 
ನಂ. ಸಂಖ್ಯೆ ಮತ್ತು ದಿನಾಂಕ ಒಪ್ಪಿಗೆಯ 
ಗುತ್ತಿಗೆದಾರರ 
ಹೆಸರು 
1 2 3 4 5 





















































ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೫೭ 
ಭಾಗ-3 
ಅ. ಇಲಾಖೆಯ ಹೆಸರು ಟೆಂಡರ್‌ ಪ್ರಕಟಣೆಯ ಸಂಖ್ಯೆ ಮತ್ತು ಕೆಲಸದ ವಿವರ 
ನಂ. ದಿನಾಂಕ 
1 2 3 4 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಟೆಂಡರ್‌ 
ಬುಲೆಟಿನ್‌ ಅಧಿಕಾರಿಗಳು, ಗದಗ ಜಿಲ್ಲೆ. 
BHISHMA LAKE EXISTING TENDER DATES 
a. Lastdate for receipt of applications Up to 03.12.2003 
between 10 am to 5.00 pm 
b. Issue of Blank tender forms On 05.12.2003 & 06.12.2003 
between 10 am to 5.00 pm 
c. Last date for submission of Technical Bid On 10.12.2003 up to 4.00 pm 
d. Opening of Technical Bid On 10.12.2003 at 4.30 pm or 
any other convenient date. 
BHISHMA LAKE REVISED TENDER DATES 
a. Lastdate for receipt of applications Up to 17.12.2003 
between 10 am to 5.00 pm 
b. Issue of Blank tender forms On 19.12.2003 & 20.12.2003 
between 10 am to 5.00 pm 
c. Last date for submission of Technical Bid On 24.12.2003 up to 4.00 pm 
d. Opening of Technical Bid On 24.12.2003 at 4.30 pm or 


received in two parts in two different sealed covers marked as "Technical Bid” and "Financial Bid". 


any other convenient date. 


Deputy Commissioner, 


Gadag. 


OFFICE OF THE DEPUTY CONSERVATOR OF FORESTS, GADAG DIVISION, GADAG 
TENDER NOTIFICATION 

No: D2/BHLD/IWORKS/2003-04, Dated: 5th November, 2003 
Sealed Tenders are invited from Class-l PWD and Forest Contractors possessing experience, 
technical and financial capabilities for execution of the following works for Eco-Restoration and 
Development of Bhishma Lake at Gadag City. 
Two cover bid system of tendering (consisting of Technical Bid and Financial Bid) will be 
followed. Financial bid of only the bidders who qualify in the Technical Bid will be opened. Bids will be 


These 


two covers shall be sealed and Kept in another sealed cover and duly super scribing the Name of the 
Work, Package No and shall be addressed to the undersigned with name and full postal address of the 











Bidder. 
The Statement showing the details of packages put to tender: 
Package Name of the Works Approximate EMD Cost of each | Period of 
No Amount put to | amount as per | blank tender | Completion 
Tender (Rs. in tender form 
Lakhs) may be | conditions (Rs | (Amount not 
more or less in lakhs) refundable) 
1 2 3 4 5 6 
BHLD 1. | Interlinking of Storm 


| Water Drains 





2. | Resectioning of inlets 





3. | Interception 
chambers and 
diversion channels 


































































































೧೪೫೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 
1 2 3 4 5 6 
4. | Culverts Rs. 3000/- | 3 months 
+ including 
Taxes monsoon 
Total 33.16 0.33 
BHLD 1. | Consolidation of Rs. 3000/- | 2 months 
|| Embankments + including 
2. | 1618೧6 Formation Taxes monsoon 
3. | Stone Pitching 
4. | Jogging path 
Total 38.59 0.39 
BHLD 1. | Fencing 59.64 0.60 Rs. 5000/- | 2 months 
Il + including 
Taxes monsoon 
BHLD 1. | Public amenities 8.00 0.16 Rs. 1000/- | 3 months 
IV + including 
Taxes monsoon 
BHLD 1. | Afforestation 
V 
2. | Establishment of Rs. 1000/- | 3 months 
Engineered Wetlands + including 
Total 6.37 0.13 Taxes monsoon 
Grand Total 152.13 
CONDITIONS: 


1. Prequalification: 


1. 


Package No. BHLD I: Tenderer should have executed works not less than 50% of the work 
amount put to tender in 1 year, in any of the last 5 financial years in urban drainage and water 
supply (excluding pipeline work) in Urban Areas. 

Package No BHLD Ill: Tenderer should have executed works not less than 50% of the work 

amount put to tender in 1 year, in any of the last 5 financial years which includes stone 

pitching and murrum spreading. Tenderer should use only good quality loamy red soil from 

Hulkoti and should use approved quality Granite stone for pitching of embankments and 

approved quality Chikka Handigola stone for pitching of islands. 

Package No. BHLD lll: Tenderer should have executed works not less than 50% of the work 

amount put to tender in 1 year, in any of the last 5 financial years for fencing using zinc 

coated Tata steel chain link fence and other fencing works (not compound wall) in the last two 
years. 

Package No. BHLD IV: Tenderer should have executed works not less than 50% of the work 

amount put to tender in 1 year, in any of the last 5 financial years especially in creation of 

public toilets and sanitation systems. 

Package No. BHLD V: 

1. Tenderer should have executed works not less than 50% of the work amount put to 
tender in 1 year, in any of the last 5 financial years in an afforestation programme (not 
landscaping) and maintenance for at least 3 years. 

2. Tenderer should have executed works not less than 50% of the work amount put to 
tender in 1 year, in any of the last 5 financial years in establishing Engineered wetlands 
in development/restoration of lakes in the State/Country. 


2. Eachtender book shall be used for one package only. 
3. Tenderer can apply for one or more packages. 





ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೫೯ 





4. 


10. 


The contractor interested in bidding for the work may submit an application to the undersigned 
along with the cost of tender documents (not refundable) to the paid in the form of DD drawn in 
favour of the Deputy Conservator of Forests, Gadag Division, Gadag, payable at Gadag. Along 
with the application, the applicant should submit proof of registration, latest income tax clearance 
certificate obtained from the concerned Department while submitting the application for tender 
schedules or otherwise the application will not be considered. 

The Earnest Money Deposit (EMD) in the form of DD/FDR/Pay order/Bankers cheque drawn from 
a Nationalized or Scheduled Bank or NSC pledged in favour of undersigned shall be enclosed in 
the form as specified in the tender form. The EMD and work experience certificate to be enclosed 
with Technical Bid. 

The contractors are subject to be disqualified if they have made false representation in forms, 
statements, affidavits and attachments submitted in proof of qualification requirement and have a 
record of poor performance such as abandoning the works, not properly completing the contract, 
inordinate delay in completion, litigation history of financial failures etc., of previous similar works. 
Tenderer who has qualified in technical bid for package no BHLD || sample of soil, stone for 
pitching embankments and Chikka Handigola stone for pitching of islands has to be provided for 
inspection and approval of the Bhishma Lake Technical Committee. 

Tenderer who has qualified in technical bid for package no BHLD Ill sample span of fencing has 
to be provided for inspection and approval of the Bhishma Lake Technical Committee. 

All the documents for eligibility and prequalification shall be attested by the concerned Notary Gok 
or by and officer not below the rank of Executive Engineer for authentification of document. In 
case of afforestation experience document shall be signed by concerned Deputy Conservator of 
Forests. The original documents shall be produced for verification on the day of opening the 
Technical Bid. 

The schedule dated are as follows: 


a. Lastdate of receipt of application up to 17.12.2003 
between 10 a.m. to 5.00 p.m. 

b. lssue of blank tender Forms on 19.12.2003 and 20.12.2003 
between 10 a.m. to 5.00 p.m. 

c. Lastdate of submission of Technical Bid on 24.12.2003 up to 4.00 p.m. 

d. Opening of Technical bid on 24.12.2003 at 4.30 p.m. or any other 


convenient date. 
The financial Bid shall be opened of those tenderers who are qualified in the Technical Bid will 


opened on prescribed date by the undersigned. 


Any of the dated mentioned above are declared as general holiday the next working day shall be 


considered. 


11. 


Blank tender forms will not be sent by post. 


12. Only relevant certificates and details shall be furnished with the technical bid. 
13. The Deputy Conservator of Forests, Gadag Division, Gadag reserves the right to reject any or all 
the application at any point without assigning any reasons whatsoever. 
14. Canvassing in any form shall disqualify the bid. 
VIJAY MOHAN RAJ. V, IFS 
PR-785 Deputy Conservator of Forests, 


Gadag Division, Binkadakatti. 
PUBLIC WORKS DEPARTMENT 
(NATIONAL HIGHWAYS) 
OFFICE OF THE EXECUTIVE ENGINEER, N.H. SPECIAL DIVISION., BANGALORE 
TENDER NOTIFICATION 
(Two Cover Bid System) 
No.EE/NH.Spl. Dn/AE-1/IRQP/NIT-3/2003-04/974, Dated:28th November, 2003 
Sealed Item Rate Tenders for the work noted below under TWO COVER BID SYSTEM as per 


Karnataka Transparency in Public procurement Act 2000 in prescribed form in duplicate is invited from the 
Class-|l Contractors registered in KPWDM.O.R.T. & H approved Firms. Two cover bid system of 
tendering consists of "Technical Bid” and "Financial Bid". Bids will be received in two parts in two 


೧೪೬೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





different sealed covers marked as "Technical Bid" and "Financial Bid". These two covers shall be sealed 
and kept in another sealed cover duly superscribing name of the work and shall be addressed to the 
undersigned with name and full postal address of the bidder. Completed bids will be received in the 
office of the Superintending Engineer, National Highway Circle, Bangalore or in the office of the Executive 
Engineer, National Highway Special division, Bangalore up to 4.00 p.m. on 31.12.03, subject to the 
conditions laid down in form No. PWG 65, 66 of KPWD code Vol. Il, Special Conditions contained in the 
schedules and in Karnataka Transparency in Public Procurement Act 2000. The Technical Bids will be 
opened by the undersigned on the dates noted below. Financial Bids of only those bidders who qualify in 
the Technical Bids shall be opened. If any one of the dates below happens to be a general holiday, the 
next convenient day will be intimated. 








Sl. Name of work Leng | Amount EMD Cost of Tender | Nature Time for 
No. th in put to Rs. in Forms Non of completion 
km. Tender lakhs refundable work of work 
(Rs. in excluding taxes (Excluding 
lakhs) monsoon) 
1. Improvements to Riding 3.00 54.38 0.55 Rs. 10,000/-+ BM 1 Month 
Quality from Km 60.00 to Taxes SDBC 


Km. 62.00 and Km. 
72.00 to Km. 73.00 of 
NH-48 Bangalore- 
Mangalore Section. 
GENERAL CONDITIONS: 

1. The contractors interested in bidding for the work may submit an application to the undersigned 
































along with cost of tender documents (non-refundable) to be paid in cash or in the form of DD 
drawn in favour of Executive Engineer, N.H. Special Division., Bangalore payable at Bangalore 
along with application. The applicants should submit proof of registration, latest income tax 
clearance certificate and Karnataka Sales Tax Clearance certificate obtained from the concerned 
Departments while submitting the applications for tender schedules, otherwise the applications will 
not be considered. 

2. The schedule of dates is as under: 

a. Lastdate of receipt of Application 27.12.03 Up to 5.00 P.M. 
b. lssue of Blank Tender Schedules 29.12.03 Up to 5.30 P.M. 
c. Last date for submission of Technical & 31.12.03 Upto 4.00 P.M. 
Financial Bid 
d. Opening of Technical Bid 31.12.03 at 4.30 P.M. 
CONDITIONS FOR TECHNICAL BIDS: 

1. The EMD in the form of DDI/FDR/Pay Order/Bank Guarantee drawn from a Nationalised or 
Scheduled Bank or NSC (pledged in favour of undersigned only) shall be enclosed with the 
Technical bid. The EMD pledged in favour of any other authority than the undersigned will be 
disqualified without entertaining any enquiries/clarifications. The Bank Guarnatee shall be strictly 
as specified in PWG 66 supplied with the tender form. 

2. The defect liability period for the work in this notification will be (i) Three years (in case of 
strengthening, widening with strengthening, IRQP works,) (1) Two years (in case of new 
formations not involving strengthening course, widening, periodical renewal works) & (iii) Five 
years in case of Bridges & Culverts) reckoned from the date of completion of work. The items of 
work to be executed being of very high standards shall not require any repairs for three years after 
completion of the same. If the stretch or structure notified above require any repair during defect 


ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೬೧ 





liability period as above, the contractor/firm shall re do the same contractor's/firm's own cost. The 
EMDI/SD tools shall be accordingly produced. 

Each tenderer shall own following machinery and enclose with the technical bid evidence of 
ownership, as detailed under. The technical bids submitted without the evidence of ownership as 
detailed are liable for disqualification. 





Sl. 
No. 


Machinery Numbers Evidence of ownership to be 
furnished 





For Road Works: 





Hot Mix plant of 40/60 TPH ONE Copy of purchase invoice/sale deed 
or Higher capacity (as per MORT &H with a copy of purchase Invoice 
specification) from the seller. 





Paver Finisher with Mechanical ONE -do- 





Static road roller TWO -do- 





Vibratory Roller ONE -do- 





Mechanical sprayer TWO -do- 








Tipper SIX Copy of RC, FC, TC permit from 
RTO. 

















10. 


hours. 


Each Tenderer should have individually satisfactorily completed works of similar nature of value 
not less than 30% of the value of work in this Notification (up dated at 10% per annum 
compoundable) in any one financial year during a block period of previous five financial years. 
Alternatively, the contractor should have completed a billing of 30% of the value of work in this 
notification, during the current financial year for similar nature of work. The experience certificate 
in this regard should invariably have a mention of nature/items of work executed; otherwise the 
technical bid is liable for disqualification. 
For proof of Financial capacity, “Line of Credit" from any Scheduled Bank shall be invariably 
produced for the particular work in the proforma prescribed in the technical bid for an amount 
equal to 30% of the amount put to tender. Failure to submit the line of credit along with technical 
bid leads to disqualification. 
All documents enclosed in support of technical bids, shall be attested by a Gazetted Officer not 
below the rank of Dist Level Officer, otherwise, the bids are liable for disqualification. The original 
documents should be produced for verification at any stage of tender process as and when sought 
for. Failure to produce original documents leads to disqualification of technical bids. 
Only relevant certificates and details shall be furnished with the technical bid Details of 
Company/Agencies/Firms profile be enclosed. 
Tendering by joint venture is not allowed. 
The competent Authority reserves the right to reject any or all the tenders without assigning any 
reasons thereof. 
Conditional tenders will not be accepted. 

Any other details regarding the work, can be obtained from the above office during the office 


Executive Engineer 


PR-784 NH Special Division 


Bangalore. 


೧೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





ಧಾರ್ಮಿಕ ದತ್ತಿ ಇಲಾಖೆ 
ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಛೇರಿ ಶ್ರೀಬನಶಂಕರಿ ದೇವಸ್ಥಾನ, ಕನಕಪುರ ರಸ್ತೆ, ಬೆಂಗಳೂರು. 
ಟೆಂಡರ್‌ ಅಧಿಸೂಚನೆ 
(2 ಕವರ್‌ ಪದ್ಧತಿ) 
ಸಂಖ್ಯೆ:ಬಿಎಸ್‌ಟಿ:3:ಸಿಆರ್‌:6:30-04 
ಕೆಳಗೆ ನಮೂದಿಸಿರುವ ಕಾಮಗಾರಿಗಳಿಗಾಗಿ ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಯಿಂದ ಲೋಕೋಪಯೋಗಿ ಇಲಾಖೆ:ಸಿಪಿಡಬ್ಲ್ಯೂಡಿ:ಎಂಇಎಸ್‌ನಲ್ಲಿ ನೋಂದಾಯಿಸಿರುವ ಗುತ್ತಿಗೆದಾರರಿಂದ ಹಾಗೂ 
ಪ್ರತಿಷ್ಠಿತ ಕಂಪನಿಗಳಿಂದ ಮತ್ತು ಉದ್ದಿಮೆಗಳಿಂದ ಈ ಕೆಳಗೆ ನಮೂದಿಸಿರುವ ಕಾಮಗಾರಿಗಳನ್ನು ಕೈಗೊಳ್ಳಲು ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರ್‌ಗಳನ್ನು ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಕರ್ನಾಟಕ 
ಪಾರದರ್ಶಕತೆ ಕಾಯ್ದೆ 2000ರ ಅನ್ವಯ ಆಹ್ವಾನಿಸಲಾಗಿದ್ದು ಟೆಂಡರ್‌ ಸ್ವೀಕರಿಸುವ ದಿನಾಂಕದಂದು ಸಂಜೆ:4.30 ಗಂಟೆಗೆ ಸಾಧ್ಯವಾದಲ್ಲಿ ತೆರೆಯಲಾಗುವುದು. ಇಲ್ಲದಿದ್ದಲ್ಲಿ ಮುಂದಿನ ಕಛೇರಿಯ ದಿನದಂದು 
ಟೆಂಡರ್‌ಗಳನ್ನು ಸಲ್ಲಿಸಿದ ಗುತ್ತಿಗೆದಾರರು ಇಲ್ಲವೇ ಅವರ ಪ್ರತಿನಿಧಿಯ ಸಮ್ಮುಖದಲ್ಲಿ ತೆರೆಯಲಾಗುವುದು. 
ಟೆಂಡರ್‌ ದಾಖಲೆಗಳನ್ನು ಕಾಲಂ 5ರಂತೆ ನಿಗದಿಪಡಿಸಿದ ದರವನ್ನು ಪಾವತಿಸಿ ತೆಗೆದುಕೊಳ್ಳಬಹುದಾಗಿದೆ. ಈ ಹಣವನ್ನು ವಾಪಸ್‌ ನೀಡಲಾಗುವುದಿಲ್ಲ. ಈ ದಾಖಲೆಗಳನ್ನು ಕಾಲಂ 9ರಲ್ಲಿ 
ನಿಗದಿಪಡಿಸಿದ ದಿನಗಳಂದು ಕಛೇರಿಯ ವೇಳೆಯಲ್ಲಿ ಅಂದರೆ ಪೂರ್ವಾಹ್ನ 10.00 ಗಂಟೆಯಿಂದ ಸಂಜೆ: 5.30 ಗಂಟೆಯವರೆಗೆ (ಊಟದ ಸಮಯ ಬಿಟ್ಟು ಪಡೆಯಬಹುದಾಗಿದೆ. ಈ ಕಾಮಗಾರಿಯ ಬಗ್ಗೆ ನಕ್ಷೆ 
ಮತ್ತು ಇತರೆ ವಿವರಗಳನ್ನು ಕಛೇರಿ ಸಮಯದಲ್ಲಿ ವೀಕ್ಷಿಸಬಹುದು. 












































ಕ್ರ. | ಕಾಮಗಾರಿಯ ಹೆಸರು ಟೆಂಡರ್‌ಗೆ ಇ.ಎಂ.ಡಿ. | ಖಾಲಿ ಗುತ್ತಿಗೆದಾರರ ಕಾಮಗಾರಿಯನ್ನು | ಅರ್ಜಿ ಸಲ್ಲಿಸಲು ಖಾಲಿ ಮೊಹರಾದ ಟೆಂಡರ್‌ 
ಸಂ. ನಿಗದಿ ಮೊತ್ತ ಟೆಂಡರ್‌ ದರ್ಜೆ ಪೂರ್ಣಗೊಳಿಸುವ | ಕೊನೆಯ ಟೆಂಡರ್‌ ಟೆಂಡರ್‌ಗಳನ್ನು ಕರೆಯ 
ಪಡಿಸಿದ ಬೆಲೆ ಕಾಲಾವಧಿ ದಿನಾಂಕ ವಿತರಿಸುವ ಸ್ವೀಕರಿಸುವ ಸಂಖ್ಯೆ: 
ಮೊತ್ತ ಸಂಜೆ 4.00ರ ದಿನಾಂಕ: ಕೊನೆಯ 
ವರೆಗೆ ಸಂಜೆ 5.30ರ ದಿನಾಂಕ: ಸಂಜೆ 
ವರೆಗೆ 4.00ರ ವರೆಗೆ 
1 2 3 4 5 6 7 8 9 10 11 
1. ಶ್ರೀಬನಶಂಕರಿ ದೇವಾಲಯ 3.75 ಕೋಟಿ | 3,75,000 | 10,000+ ದರ್ಜೆ-1 12 ತಿಂಗಳು 17.12.2003 22.12.2003 29.12.2003 ಮೊದಲ ಕರೆ 
ಜೀರ್ಣೋದ್ದಾರ ಕಾಮಗಾರಿ ತೆರಿಗೆ (ಪ್ರತಿಷ್ಠಿತ (ಮಳೆಗಾಲ 
ವಸತಿ ಗೃಹಗಳ ನಿರ್ಮಾಣ ಉದ್ದಿಮೆ ಸೇರಿದಂತೆ) 
ಕಛೇರಿ ಕಟ್ಟಡಗಳು ಅಡಿಗೆ ಮನೆ ಹಾಗೂ 
ಓವರ್‌ ಹೆಡ್‌ ಟ್ಯಾಂಕ್‌ ಮತ್ತು ಕಂಪನಿಗಳು) 
ಇತರೆ ಅಭಿವೃದ್ಧಿ ಕಾಮಗಾರಿಗಳು, 
ಕನಕಪುರ ರಸ್ತೆ, ಬೆಂಗಳೂರು. 





ಟೆಂಡರ್‌ ನಿಬಂಧನೆಗಳನ್ನು ಹಾಗೂ ಹೆಚ್ಚಿನ ಮಾಹಿತಿಗಳನ್ನು 
ಧಾರ್ಮಿಕ ದತ್ತಿ ಆಯುಕ್ತರ ಕಛೇರಿ, ಆಲೂರು ವೆಂಕಟರಾವ್‌ರಸ್ತೆ, 
ಚಾಮರಾಜಪೇಟೆ, ಬೆಂಗಳೂರು. 

ಹಾಗೂ ಈ ಕಛೇರಿಯಲ್ಲಿ ಪಡೆಯಬಹುದಾಗಿದೆ. 


ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು 


ಸದಸ್ಯ ಕಾರ್ಯದರ್ಶಿ, 


ಶ್ರೀ ಬನಶಂಕರಿ ದೇವಸ್ಥಾನ ಅಭಿವೃದ್ದಿ ಸಮಿತಿ, 
ಕನಕಪುರ ರಸ್ತೆ, ಬೆಂಗಳೂರು. 





ಭಾಗ - ೫ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ೧೪೬೩ 





REVENUE DEPARTMENT 
Office of the Executive Officer Banashankari Temple, Kanakapura Road, Bangalore 
TENDER NOTIFICATION 
(Two Cover System) 
No.BST/3/CR/6/03-04, Bangalore 

Sealed tenders in duplicate in two Covers Comprising of Cover-l Technical bid & Cover-ll financial bid, are invited from the Registered KPWD/CPWD/MES 
Contractors/reputed firms/Companies for the work noted below and will be received by the undersigned in this office upto 4.00 P.M.(1ST) on the date noted in 
Col.No.10 subject to the condition laid down in form No.PWG 65 KPWD Code. Vol.ll and Karnataka Transparency in Public Procurement Ordinance-2000. The 
Technical bid ( Cover-l) will be opened by the undersigned at his office at 4.30 PM on the same day if possible, otherwise, on the next working date. 

The tender documents can be had from this office on application and payment noted in Col.No5(not-refundable) in the form of D.D drawn in favour of the 
Executive Officer, Banashankari Temple, Kanakapura Road, Bangalore. The tender documents will be issued to the conditions thereof to the intending 
contractors/reputed firms/companies on the days noted in Col.No. 9, between 10.00 AM to 5.30 PM ( Except 1-30 to 2.15 PM ) on all working days in this office. 

Details of estimates, Plan and Conditions of contract etc., can be seen in this office during working hours 











Sl. | Name Approx. E.M.Dto | Costof Class of Time for Receipt Date of Receipt of No. 
No. | of work amount be tender Contractors | completion | of 15506 sealed of calls 
of Est. paid documents | eligible of work application | of tender tenders 
Put to in Rs. (not upto schedule from 
tender in refundable) 4.00 P.M. upto contractors 
Rs. 5.30 P.M. 
1 2 3 4 5 6 7 8 9 10 11 
1. | Renovation of |3.75 Crores| 3,75,000/- | 1000+Taxes Class |/ 12 months 17.12.03 22.12.03 29.12.03 Ist Call 
Banashankari reputed (including 
Temple, firms/ Rainy 
Construction of Companies season) 


Quarters, Office 
building, Kitchen 
block over head 
tank & other 
developmental 
works at 
Kanakapura 
Road, Bangalore 









































Terms and Conditions can be obtained: 


1. From the Office of the Commissioner, Religious & Charitable Endowments, Malai Mahadeshwara Vartha Bhavan, A.V. Road, Chamarajpet, Bangalore- 
560018. 
2. From the Executive Officer, Sri Banashankari Temple, Kanakapura Road, Bangalore. 


Executive Officer & Member Secretary, 
Sri Banashankari Temple Development Conmiittee 
Kanakapura Road, Bangalore. 


೧೪೬೪ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೧೧, ೨೦೦೩ ಭಾಗ - ೫ 





CONDITIONS 


1. Contractors are requested to submit the following documents in duplicate in one cover inscribing the cover as “Cover- |- Technical Bid” without fail at the 
time of submission of tender. 


a. Experience and past performance in the execution of similar nature of work. The eligibility of the contractor is based on the following criteria. 
|. Should have completed atleast one single building project work costing not less than Rs. 200 lakhs within 12 months in the preceding five years 
i.e. 1998-2003 having experience in executing ornamental stone work with Ashlor masonry. Certificate from competent authority in original, not 
below the rank of Executive Officer, should be enclosed. 
Il. A minimum annual financial turnover of Rs. 300 lakhs in each year in building project for any two years in the preceding five years. 
Capabilities with respect to personnel, equipment and construction or manufacturing facilities. 
Financial status and capacity supported by: 
|. Solvency Certificate issued by any Scheduled/ Nationalised Banks for a sum of Rs. 400 lakhs. 
Il. Certificate in form ‘K’ (enclosed) towards availability of Credit/ Overdraft facility from any Scheduled/ Nationalised Bank for a sum of Rs. 100 lakhs 
during the tenure of the contract. 
Ill: Form '' duly filled on stamp paper of Rs. 100 duly sworn to and executed. 
d. Details of Technical staff and their experience. 
e. The E.M.D should be paid in the form of DD/ Bank Guarantee/ FDR and shall be drawn in favour of ‘Executive Officer, Banashankari Temple, 
Kanakapura Road, Bangalore’ and enclosed to the technical bid. The tenders without E.M.D are liable for rejection. The minimum validity period of 
Bank Guarantee/ DD/ FDR shall be for 180 days. 
f FormG&H duly filled. 
2. Contractors are requested to submit the price quoted in Schedule ‘B’ in duplicate in second cover inscribing on the cover as ‘Cover - ll - Financial Bid’. 
3. The right of rejection or acceptance of the tenders rests with the Accepting Authority without assigning any reasons. 
4. Any conditional tender is liable for rejection without assigning any reason. 
5. Thetenders should produce their original registration certificate! latest IT clearance while submitting applications requesting for issue of tender documents. 
6. No materials will be supplied departmentally; the contractor! reputed firm/ companies has to make their own arrangements for procurement of all required 
materials in accordance with the specifications. 
7. Theterms and conditions laid down as per Karnataka Transparency in Public Procurement Ordinance 2000 are applicable. 


8. Financial Bid (Cover Il) will be opened only if the contractor! reputed firm/ companies qualify the conditions in technical bid (Cover |) on a date to be 
intimated later. 


PR-786 


Executive Officer & Member Secretary, 
Sri Banashankari Temple Development Committee, 
Kanakapura Road, Bangalore. 
S. SHANKAR NARAYAN 
Deputy Secretary to Government, 
Revenue Department (Muzrai). 


